ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ | ಬೆಂಗಳೂರು, ಗುರುವಾರ , ಅಕ್ಟೋಬರ್ ೧೬ , ೨೦೧೪ ( ಆಶ್ವಯುಜ ೨೪ , ಶಕ ವರ್ಷ ೧೯೩೬ ) | ಸಂಚಿಕೆ ೪೧ 
Volume 149 Bangalore, Thursday , October 16 , 2014 (Aashwayuja 24 , Shaka Varsha 1936 ) Issue 41 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ .1, ಆಲಿ ಆಸ್ಕರ್ ರಸ್ತೆ , ಬೆಂಗಳೂರು- 52 ಇವರ ನ್ಯಾಯಾಲಯ 

ಮೇಲ್ಮನವಿ ಸಂಖ್ಯೆ : ಆರ್‌ಸಿಎಸ್ /ಡಿಎಪಿ/ ಡಿ /ಸೌ / 01 /2014-15 


ವಾದಿ 


ಪ್ರತಿವಾದಿಗಳು 


The Nikhara Souhardha Credit Co -operative Ltd ., 
No. 27, 10th Main, 
Near Srinagara Bus Terminus , 
Banashankari 1st Stage , 
Bangalore -50 


1. M .V. Krishnaprasad , 

S /o Late A . N . Varadaraju , 
No. 116, 1st Floor, 
11th Cross, Malleshwaram , 
Bangalore- 03. 
Smt. Kumari H . V . Godha , 
W / o M . V . Krishnaprasad, 
No. 116 , 1st Floor , 
11th Cross, Malleshwaram , 
Bangalore -03. 


Represented by its Recovery Manager 


ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ತೀರ್ಪುಪೂರ್ವ ಜಪ್ತಿ ಆದೇಶ 
ವಾದಿಯು ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39 ರಡಿ ದಾವೆ ದಾಖಲಿಸಿ ಪ್ರತಿವಾದಿಗಳಿಂದ ವಾದಿಗೆ ದಿನಾಂಕ 24 - 03 - 2014 ಕ್ಕೆ 
ವಸೂಲಾಗಬೇಕಾಗಿರುವ ರೂ .50,45 ,831.00 ಗಳನ್ನು ಶೇ .24ರ ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಡಿಕ್ಕಿ ನೀಡಲು ಕೋರಿರುತ್ತಾರೆ. ಸೌಹಾರ್ದ ಕಾಯ್ದೆ 
1997ರ ಕಲಂ 44 ರಡಿ ಅರ್ಜಿ ಸಲ್ಲಿಸಿ ಪ್ರತಿವಾದಿಗಳ ಷೆಡ್ಯೂಲ್ ಸ್ವತ್ತನ್ನು ತೀರ್ಪು ಜಪ್ತಿಗೊಳಪಡಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ವಾದಿ ಪರ 
ಶ್ರೀ ಹೆಚ್.ಎಸ್. ಶೇಷಾದ್ರಿ , ವಕೀಲರು ವಕಾಲತ್ತು ಸಲ್ಲಿಸಿರುತ್ತಾರೆ. 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ. ಅದನ್ನು ಆಲಿಸಿ ದಿನಾಂಕ 25 - 04 - 2014 ರಂದು ಷರತ್ತಿಗೊಳಪಟ್ಟ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಿ ಷೆಡ್ಯೂಲ್ ಸ್ವತ್ತನ್ನು 
ಷರತ್ತಿಗೊಳಪಟ್ಟ ತೀರ್ಪು ಪೂರ್ವ ಜಪ್ತಿ ಮಾಡಿ ಆದೇಶಿಸಲಾಗಿತ್ತು. 

ಪ್ರತಿವಾದಿಯು ಈ ಆದೇಶವನ್ನು ತೆರವುಗೊಳಿಸಲು ಇಚ್ಚಿಸಿದಲ್ಲಿ ರೂ .50.45 ಲಕ್ಷಗಳನ್ನು ವಾದಿ ಸಂಸ್ಥೆಯಲ್ಲಿ ಭದ್ರತೆಗಾಗಿ ಠೇವಣಿ ಮಾಡಿ, 
ಠೇವಣಿ ಮಾಡಿದ ದಾಖಲೆಯನ್ನು ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಸಲ್ಲಿಸಲು ತಪ್ಪಿದಲ್ಲಿ ಸದರಿ ಆದೇಶವನ್ನು ಸ್ಥಿರೀಕರಿಸಲಾಗುವುದೆಂದು 
ಸೂಚಿಸಲಾಗಿತ್ತು. ಆದರೆ ಪ್ರತಿವಾದಿಯು ಷರತ್ತನ್ನು ಪಾಲಿಸದೇ ಷೆಡ್ಯೂಲ್ ಸ್ವತ್ತು ಎರಡನೇ ಪ್ರತಿವಾದಿಗೆ ಅವರ ತಂದೆಯಿಂದ ಬಂದಿದೆಯೆಂದು ಇದರಲ್ಲಿ 
ಅವರ ಮಕ್ಕಳಿಗೂ ಸಹ ಹಕ್ಕಿದೆಯೆಂದು ಹೇಳಿರುತ್ತಾರೆ ಹಾಗೂ ವಾದಿ ಬ್ಯಾಂಕಿಗೆ ಪಾವತಿಸಿರುವ 10. 00 ಲಕ್ಷ ರೂ .ಗಳ ಬಗ್ಗೆ ವಾದಿ ಪ್ರಸ್ತಾಪಿಸಿಲ್ಲವೆಂದು 
ಹೇಳಿರುತ್ತಾರೆ. 

ಪ್ರತಿವಾದಿಯು ಮೇಲ್ಕಂಡ ಹೇಳಿಕೆಗಳ ಬಗ್ಗೆ ಯಾವುದೇ ಆಧಾರಗಳನ್ನು ಸಲ್ಲಿಸದ ಕಾರಣ ಅವುಗಳನ್ನು ದಾವೆ ಇತ್ಯರ್ಥದ ಸಂದರ್ಭದಲ್ಲಿ 
ಹಾಜರುಪಡಿಸಿದಲ್ಲಿ ಅದನ್ನು ಪರಿಗಣಿಸಿ ಸೂಕ್ತ ಆದೇಶ ಹೊರಡಿಸಲು ಅವಕಾಶವಿರುವುದರಿಂದ ಪ್ರತಿವಾದಿ ದಿನಾಂಕ 25 - 04 - 2014 ರಂದು ನೀಡಿರುವ 

( ೩೯೦೯ ) 


೩೯೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೩ 
ನೋಟೀಸಿನಲ್ಲಿ ಸೂಚಿಸಿದಂತೆ ಷರತ್ತು ಪಾಲಿಸದೇ ಇರುವ ಹಿನ್ನೆಲೆಯಲ್ಲಿ ಷರತ್ತಿಗೊಳಪಟ್ಟ ಜಪ್ತಿ ಆದೇಶವನ್ನು ಸ್ಥಿರೀಕರಿಸುವುದು ಅಗತ್ಯವೆಂದು ಪರಿಗಣಿಸಿ ಈ 
ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 


ದಿನಾಂಕ 25 - 04 - 2014ರ ಈ ನ್ಯಾಯಾಲಯದ ಆದೇಶದ ನೋಟೀಸಿನಲ್ಲಿ ತಿಳಿಸಿರುವಂತೆ ಪ್ರತಿವಾದಿಯು ರೂ . 50, 45 ,831.00 ಗಳನ್ನು ವಾದಿ 
ಸಂಸ್ಥೆಯಲ್ಲಿ ಠೇವಣಿ ಮಾಡಿ ದಾಖಲೆಗಳನ್ನು ಸಲ್ಲಿಸುವ ಷರತ್ತನ್ನು ಪಾಲಿಸದೇ ಇರುವ ಹಿನ್ನೆಲೆಯಲ್ಲಿ ದಿನಾಂಕ 25 - 04 - 2014ರ ನೋಟೀಸಿನಲ್ಲಿ 
ಸೂಚಿಸಿರುವ ಈ ಕೆಳಕಂಡ ಷೆಡ್ಯೂಲ್ ಸ್ವತ್ತನ್ನು ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 44 ರೀತ್ಯಾ ಪ್ರತಿವಾದಿ ಪರಭಾರೆ ಮಾಡಲು ಸಾಧ್ಯವಾಗದಂತೆ 
ಜಪ್ತಿ ಮಾಡಿ ಆದೇಶ ಹೊರಡಿಸಲಾಗಿದೆ. 
ಷೆಡ್ಯೂಲ್ ಸ್ವತ್ತು: 


ಎರಡನೇ ಪ್ರತಿವಾದಿಯು ಹೆಸರಿನಲ್ಲಿರುವ ಬೆಂಗಳೂರು ಮಹಾನಗರ ಪಾಲಿಕೆ , ಮಲ್ಲೇಶ್ವರಂ 7ನೇ ವಾರ್ಡ್, 11ನೇ ಕ್ರಾಸ್ ನಲ್ಲಿರುವ ಸ್ವತ್ತಿನ 
ಸಂಖ್ಯೆ: 116 /21 ರಲ್ಲಿ ಪೂರ್ವ ಪಶ್ಚಿಮ 35 ಅಡಿ ಹಾಗೂ ಉತ್ತರ , ದಕ್ಷಿಣ 55 ಅಡಿ ಅಳತೆಯ ಸ್ವತ್ತು ಇದಕ್ಕೆ ಚಕ್ಕುಬಂದಿ. 

ಪೂರ್ವ : ಸ್ವತ್ತಿನ ಸಂಖ್ಯೆ : 116 /3 ಶ್ರೀಮತಿ ಕೌಸಲ್ಯರವರ ಸ್ವತ್ತು 
ಪಶ್ಚಿಮ : ಸ್ವತ್ತಿನ ಸಂಖ್ಯೆ : 116 /2 ರಲ್ಲಿ ಉಳಿದ ಸ್ವತ್ತು 
ಉತ್ತರ : ಸ್ವತ್ತಿನ ಸಂಖ್ಯೆ : 116/2 ರಲ್ಲಿ ಉಳಿದಿರುವ ಸ್ವತ್ತು 

ದಕ್ಷಿಣ : 11ನೇ ಕ್ರಾಸ್ ರಸ್ತೆ 
ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ , ದಿನಾಂಕ 17 - 06 - 2014 ರಂದು ನನ್ನ ರುಜು ಹಾಗೂ ಕಛೇರಿಯ ಮೊಹರಿನೊಂದಿಗೆ 
ನೀಡಲಾಗಿದೆ. 
PR , 472 

ಸಹಕಾರ ಸಂಘಗಳ ನಿಬಂಧಕರು, 
Sc - 5 

ಕರ್ನಾಟಕ ರಾಜ್ಯ, ಬೆಂಗಳೂರು. 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಣ 77 ಸೇಸಕಿ 14 ಬೆಂಗಳೂರು, ದಿನಾಂಕ: 14 - 05 - 2014 
ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಇ: 98:ಸೇಸಕಿ:08 ದಿನಾಂಕ 15 - 11- 2010ರಲ್ಲಿ ದಿನಾಂಕ 1- 1- 1980 ರಿಂದ 31 - 12 - 2004 ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 - 11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಬೆಂಗಳೂರು ಇವರು ದಿನಾಂಕ 21 - 02 -2014ರ ಪತ್ರದಲ್ಲಿ 
ಶ್ರೀ ಟಿ.ಸಿ.ಮಹದೇವಯ್ಯ ಇವರು ಕಿರಿಯ ಇಂಜಿನಿಯರ್ ಹುದ್ದೆಗೆ ದಿನಗೂಲಿ ಆದಾರದ ಮೇಲೆ ದಿನಾಂಕ 15 - 07 -1988 ರಲ್ಲಿ ಕೆಲಸಕ್ಕೆ ಸೇರಿ ನಂತರ 
ಕ್ರಮಬದ್ದ ಸೇವೆಯಲ್ಲಿ ವಿಲೀನಾತಿಗೊಂಡು, ಕಿರಿಯ ಇಂಜಿನಿಯರ್ ವೃಂದದಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿ 
ದಿನಾಂಕ 20 -10 - 2003 ರಿಂದ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಟತಾ ಪಟ್ಟಿಯಲ್ಲಿ 
ಇವರ ಹೆಸರು ಸೇರ್ಪಡೆಗೊಂಡಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮದ ಅನುಸಾರ ಬಿ. ಇ.ಪದವಿ ಪಡೆದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ 
ನಿಯಮಗಳಂತೆ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದದ 
ಜೇಷ್ಠತೆಯಲ್ಲಿ ಪರಿಗಣಿಸಲು ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08, ದಿನಾಂಕ 15 -11 -2010ರಲ್ಲಿ 
ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 18 - 01 - 2002 ರಿಂದ ಪರಿಗಣಿಸಿ 
ಸೇರ್ಪಡೆ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ . 

ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲ್ಪಿಸಿರುವ ಅವಕಾಶದಂತೆ, ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಠ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಆದ್ದರಿಂದ ಶ್ರೀ ಟಿ. ಸಿ.ಮಹದೇವಯ್ಯ , ಸಹಾಯಕ ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 15 - 7 -1998 ರಿಂದ 
20 -10 -2003 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ ಪದೋನ್ನತಿಗೆ 
ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಟತಾ 
ಪಟ್ಟಿಯಲ್ಲಿ ದಿನಾಂಕ 18 -1- 2002ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 ದಿನಾಂಕ 15 - 11 - 2010ರ ಸಹಾಯಕ 
ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 3893 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೧೧ 


Date of 
Ranking Previous AE . Name of the 

Date of Entry Regular 
SC /ST | Date of Birth 

Remarks 
No. GRD No. Engineer 

into service Appointment 

to the Cadre 
1 | 2 

5 6 . 

8 
3893 - A 

20 - 10 - 2003 
MAHADEVAIAH T . C 28 - 09 - 1963 | 15- 07 -1998 

DWR/CC 

18- 01- 2002 * 
He shallbe entitled to count his seniority from the notional date, only for the purpose of consideration for promotion to the post 
of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ / ಮನವಿ ಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಆರ್.ಮೋಹನ್ಕುಮಾರ್ 
PB . 492 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc. 50 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು – ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಣ 69 ಸೇಸಕಿ 14 ಬೆಂಗಳೂರು, ದಿನಾಂಕ : 15- 05 - 2014 
ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಣ:98:ಸೇಸಕಿ:08 ದಿನಾಂಕ 15 - 11 - 2010ರಲ್ಲಿ ದಿನಾಂಕ 1-1- 1980 ರಿಂದ 31 - 12- 2004 ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 -11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಬೆಂಗಳೂರು ಇವರು ದಿನಾಂಕ 12 - 04 - 2014ರ ಪತ್ರದಲ್ಲಿ 
ಶ್ರೀ ಗಣೇಶ್‌ರಾವ್‌ ಜಿ. ಇವರು ಕಿರಿಯ ಇಂಜಿನಿಯರ್ ಹುದ್ದೆಗೆ ದಿನಗೂಲಿ ಆಧಾರದ ಮೇಲೆ ದಿನಾಂಕ 15 - 01 - 82 ರಲ್ಲಿ ನೇಮಕ ಹೊಂದಿ ದಿನಾಂಕ 
16 -1 - 1992ಕ್ಕೆ 10 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿ ಎಂ . ಆರ್. ಇ. ಸೇವೆಯಲ್ಲಿ ಸಕ್ರಮಗೊಂಡು, ನಂತರ ದಿನಾಂಕ 6 - 9 - 95 ರಲ್ಲಿ ಸೂಪರ್ 
ನ್ಯೂಮರರಿ ಹುದ್ದೆಯಲ್ಲಿದ್ದ ಸದರಿಯವರನ್ನು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಮರು ವಿನ್ಯಾಸಗೊಳಿಸಿರುವುದಾಗಿ ತಿಳಿಸಿರುತ್ತಾರೆ. ಮುಂದುವರೆದು ಕಿರಿಯ 
ಇಂಜಿನಿಯರ್‌ ವೃಂದದಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಸರ್ಕಾರದ ಆದೇಶ ಸಂಖ್ಯೆ ನೀ : ಇ:505 :ಸೇಸಕಿ:97 ದಿನಾಂಕ 6 - 11 -97ರಲ್ಲಿ ವೃಂದ 
ಬದಲಾವಣೆ ಹೊಂದಿ ದಿನಾಂಕ 31- 12 - 97 ರಿಂದ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್‌ ವೃಂದದ 
ಜೇಷ್ಠತಾಪಟ್ಟಿಯಲ್ಲಿ ಇವರ ಹೆಸರು ಸೇರ್ಪಡೆಗೊಂಡಿರುವುದಿಲ್ಲವೆಂದು ತಿಳಿಸುತ್ತಾ ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ 
ಅನುಸಾರ ಬಿ . ಇ. ಪದವಿ ಪಡೆದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ 
ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತೆಯಲ್ಲಿ ಪರಿಗಣಿಸಲು 
ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08, ದಿನಾಂಕ 15 -11 - 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ 
ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 6-1-1996 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲಿಸಿರುವ ಅವಕಾಶದಂತೆ, ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಟ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಆದ್ದರಿಂದ ಶ್ರೀ ಗಣೇಶ್‌ರಾವ್‌ ಜಿ. ಸಹಾಯಕ ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 16 - 1- 1992 ರಿಂದ 
31 -12 - 97 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ಪದೋನ್ನತಿಗೆ ಪರಿಗಣಿಸುವ 
ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ 
ದಿನಾಂಕ 6 -1- 1996ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಣ:98:ಸೇಸಕಿ: 08 ದಿನಾಂಕ 15 - 11 - 2010ರ ಸಹಾಯಕ ಇಂಜಿನಿಯರ್ 
ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3480 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ. 


೩೯೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


Ranking 

No. 


Previous AE . 

GRD No. 


Name of the 
Engineer 


SC /ST 


| Date of Birth 


Date of Entry 
into service 


Date of 

Regular 
Appointment 
to the Cadre 


Remarks 


1 


| 


2 


8 . 


3480- A , 


GANESH RAO G 


10 - 02 - 59 


16 -01 -1992 


31 - 12-1997 
06 - 01 -1996 * 


DWR/CC 


He shall be entitled to count his seniority from the notional date , only for the purpose of consideration for promotion to the post 
of Assistant Executive Engineer (Division -I). 


ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು / ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ . ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ ಸಲಹೆ/ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಆರ್ .ಮೋಹನ್‌ಕುಮಾರ್ 
PR. 493 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc. 50 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಣ 76 ಸೇಸಕಿ 14 ಬೆಂಗಳೂರು, ದಿನಾಂಕ: 13 - 05 - 2014 
ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಇ:98:ಸೇಸಕಿ:08 ದಿನಾಂಕ 15 - 11 - 2010ರಲ್ಲಿ ದಿನಾಂಕ 1 -1 - 1980 ರಿಂದ 31 - 12 - 2004 ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 - 11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಬೆಂಗಳೂರು ಇವರು ದಿನಾಂಕ 21 - 02 - 2014ರ ಪತ್ರದಲ್ಲಿ 
ಶ್ರೀ ಎ. ದಾಸೇಗೌಡ ಇವರು ಅನುಕಂಪ ಆಧಾರದ ಮೇಲೆ ದಿನಾಂಕ 21 - 07 - 1995 ರಂದು ಕಿರಿಯ ಇಂಜಿನಿಯರ್ ಹುದ್ದೆಯ ಕರ್ತವ್ಯಕ್ಕೆ ಸೇರಿದ್ದು ವೃಂದ 
ಮತ್ತು ನೇಮಕಾತಿ ನಿಯಮಗಳಲ್ಲಿರುವ ಅವಕಾಶದಂತೆ ಕಿರಿಯ ಇಂಜಿನಿಯರ್‌ ವೃಂದದಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಸರ್ಕಾರದ ಆದೇಶ 
ಸಂಖ್ಯೆ ಲೋ : ಇ:10:ಸೇಸಕಿ:98 ದಿನಾಂಕ 21 - 1- 1998ರಂತೆ ವೃಂದ ಬದಲಾವಣೆ ಹೊಂದಿ ದಿನಾಂಕ 20 - 02 -1998 ರಿಂದ ಸಹಾಯಕ ಇಂಜಿನಿಯರ್ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾಪಟ್ಟಿಯಲ್ಲಿ ಇವರ ಹೆಸರು ಸೇರ್ಪಡೆಗೊಂಡಿರುವುದಿಲ್ಲವೆಂದು ವರದಿ 
ಮಾಡಿರುತ್ತಾರೆ . ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ ಅನುಸಾರ ಬಿ . ಇ. ಪದವಿ ಪಡೆದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ ಅವರುಗಳು ಕಿರಿಯ ಇಂಜಿನಿಯರ್ 
ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತೆಯಲ್ಲಿ ಪರಿಗಣಿಸಲು ಅವಕಾಶ ಕಲ್ಪಿಸಿರುವುದರಿಂದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08 , ದಿನಾಂಕ 15 - 11 - 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾ 
ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 11 - 04 -1997 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲ್ಪಿಸಿರುವ ಅವಕಾಶದಂತೆ, ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಠ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಆದ್ದರಿಂದ ಶ್ರೀ ದಾಸೇಗೌಡ ಎ . ಸಹಾಯಕ ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 21 -07 -1995 ರಿಂದ 
20 - 02 -1998 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ ಪದೋನ್ನತಿಗೆ 
ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾ 
ಪಟ್ಟಿಯಲ್ಲಿ ದಿನಾಂಕ 11 - 04 - 1997ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ:08 ದಿನಾಂಕ 15 - 11- 2010ರ ಸಹಾಯಕ 
ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 3613 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೧೩ 


Ranking 

No . 


Previous AE . 

GRD No. 


Name of the 
Engineer 


SC /ST 


| Date of Birth 


Date of Entry 
into service 


Date of 

Regular 
Appointment 
to the Cadre 


Remarks 


- 


8 


3613- A 


7 
20 - 2 -1998 
11 - 04 - 1997 * 


DASE GOWDA A 


17 - 09 -1964 


21 - 07 - 1995 


CCA/CC 


SON 


He shallbe entitled to count his seniority from the notional date , only for the purpose of consideration for promotion to the post 
of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು / ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR , 494 

- ಎನ್.ಆರ್.ಮೋಹನ್‌ಕುಮಾರ್ 
Sc . 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಣ 102 ಸೇಸಕಿ 14 ಬೆಂಗಳೂರು, ದಿನಾಂಕ: 15 - 05 - 2014 
ಲೋಕೋಪಯೋಗಿ ಇಲಾಖೆ ಮತ್ತು ಜಲ ಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಇ:98:ಸೇಸಕಿ:08 ದಿನಾಂಕ 15 -11-2010ರಲ್ಲಿ ದಿನಾಂಕ 1-1-1980 ರಿಂದ 31 -12 - 2004 ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 -11 - 2010ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕಿಣ) ಬೆಂಗಳೂರು ಇವರು ದಿನಾಂಕ 22 - 03 - 2014ರ ಪತ್ರದಲ್ಲಿ 
ಶ್ರೀ ಮಹಮದ್ ಅಲ್ ಆರೀಫ್, ಇವರು ಅನುಕಂಪದ ಆಧಾರದ ಮೇಲೆ ದಿನಾಂಕ 1 - 07 - 1994 ರಂದು ಕಿರಿಯ ಇಂಜಿನಿಯರ್ ಹುದ್ದೆಯ ಕರ್ತವ್ಯಕ್ಕೆ 
ಸೇರಿದ್ದು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವ ಅವಕಾಶದಂತೆ ಕಿರಿಯ ಇಂಜಿನಿಯರ್‌ ವೃಂದದರಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ 
ಸರ್ಕಾರದ ಆದೇಶ ಸಂಖ್ಯೆ ಲೋಇ:224:ಸೇಸಕಿ:98 ದಿನಾಂಕ 14 - 10 - 1998ರಂತೆ ವೃಂದ ಬದಲಾವಣೆ ಹೊಂದಿ ದಿನಾಂಕ 21 - 11 - 1998 ರಿಂದ ಸಹಾಯಕ 
ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾಪಟ್ಟಿಯಲ್ಲಿ ಇವರ ಹೆಸರು 
ಸೇರ್ವಡೆಗೊಂಡಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ 
ಅನುಸಾರ ಬಿ. ಇ. ಪದವಿ ಪಡೆದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ 
ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತೆಯಲ್ಲಿ ಪರಿಗಣಿಸಲು 
ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08, ದಿನಾಂಕ 15 - 11 -2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ 
ಇಂಜಿನಿಯರ್ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 5 - 6 - 1997 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ . 

- ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲ್ಪಿಸಿರುವ ಅವಕಾಶದಂತೆ, ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಟ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಆದ್ದರಿಂದ ಶ್ರೀ ಮಹಮದ್ ಅಲ್ ಆರೀಫ್, ಸಹಾಯಕ ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 1 -07- 1994 
ರಿಂದ 21 -11 -1998 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ 
ಪದೊನ್ನತಿಗೆ ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್ 
ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ದಿನಾಂಕ 5- 06 -1997ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ: 08 ದಿನಾಂಕ 15- 11 - 2010ರ 
ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆ 3627 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು 
ಉದ್ದೇಶಿಸಿದೆ. 


೩೯೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


Ranking 

No. 


Previous AE . 

GRD No. 


Name of the 
Engineer 


SC /ST 


Date of Birth 


Date of Entry 
into service 


Date of 

Regular 
Appointment 
to the Cadre 


Remarks 


1 


| 


2 


6 . 


3627 - A 


27- 03 -1969 


01 - 07 -1994 


MOHAMAD AJMAL 

ARIFF 


21 - 11 -1998 
05 - 0 -1997 * 


CCA /CC 


He shall be entitled to count his seniority from the notional date , only for the purpose of consideration for promotion to the post 
of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು / ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ . ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಆರ್.ಮೋಹನ್‌ಕುಮಾರ್ 
PR . 495 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc. 50 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲೋಇ352 ಸೇಸಕಿ 13 ಬೆಂಗಳೂರು, ದಿನಾಂಕ : 24 - 05 -2014 


ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಇ:98:ಸೇಸಕಿ:08 ದಿನಾಂಕ 15 -11 - 2010ರಲ್ಲಿ ದಿನಾಂಕ 1-1-1980 ರಿಂದ 31-12 - 2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 -11 -2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

- ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಬೆಂಗಳೂರು ಇವರು ದಿನಾಂಕ 25 -11- 2013 ಮತ್ತು 12 - 2 - 2014ರ ಪತ್ರಗಳಲ್ಲಿ 
ಶ್ರೀ ಕೆ. ಕೃಷ್ಣ, ಇವರು ಕಿರಿಯ ಇಂಜಿನಿಯರ್ ಹುದ್ದೆಗೆ ದಿನಗೂಲಿ ಆಧಾರದ ಮೇಲೆ ದಿನಾಂಕ 13 - 11 -1991 ರಂದು ಕೃಷ್ಣಾ ಏತ ನೀರಾವರಿ ಯೋಜನೆ 
ಅಡಿಯಲ್ಲಿ ನೇಮಕಾತಿ ಹೊಂದಿ ದಿನಾಂಕ 03 -12 - 1994 ರಿಂದ ಕ್ರಮಬದ್ಧ ಸೇವೆಯಲ್ಲಿ ವಿಲೀನಾತಿಗೊಂಡು ಕಿರಿಯ ಇಂಜಿನಿಯರ್ ವೃಂದದಿಂದ 
ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಸರ್ಕಾರದ ಆದೇಶ ಸಂಖ್ಯೆ ನೀಇ:42:ಸೇಸಕಿ:97 ದಿನಾಂಕ 5 - 2 - 97 ವೃಂದ ಬದಲಾವಣೆ ಹೊಂದಿ ದಿನಾಂಕ 1 - 3 - 97 
ರಿಂದ ಸಹಾಯಕ ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಇವರ ಹೆಸರು 
ಸೇರ್ಪಡೆಗೊಂಡಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ 
ಅನುಸಾರ ಬಿ . ಇ.ಪದವಿ ಪಡೆದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ 
ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್ ಜೇಷ್ಠತೆಯಲ್ಲಿ ಪರಿಗಣಿಸಲು ಅವಕಾಶ 
ಕಲ್ಪಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08 , ದಿನಾಂಕ 15 - 11- 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್ 
ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 29 -5 -1996 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಪದವಿ ಹೊಂದಿದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ 
ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ ಅವರುಗಳಿಗೆ ಸಹಾಯಕ ಇಂಜಿನಿಯರ್ 
ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು 
ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಟ 4 ವರ್ಷಗಳ ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ 
ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಶ್ರೀ ಕೆ. ಕೃಷ್ಣ, ಸಹಾಯಕ 
ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 3 - 12 - 94 ರಿಂದ 1 -3 -97 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ 
ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ ಪದೋನ್ನತಿಗೆ ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು 
ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ದಿನಾಂಕ 29 -5- 96ಕ್ಕೆ ಕಾಲ್ಪನಿಕವಾಗಿ 
ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಇ:98: ಸೇಸಕಿ: 08 ದಿನಾಂಕ 15 - 11- 2010ರ ಸಹಾಯಕ ಇಂಜಿನಿಯರ್‌ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಕ್ರಮ 
ಸಂಖ್ಯೆ 3519 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೧೫ 


Ranking 

No. 


Previous AE . 

GRD No. 


Name of the 
Engineer 


SC /ST 


Date of Birth 


Date of Entry 
into service 


Date of 

Regular 
Appointment 
to the Cadre 


Remarks 


7 


3519- A 


KRISHNA K 


24 -1 - 1962 


3 -12 -1994 


1 - 3 -1997 
29 - 5- 96 * 


DWR /CC 


He shall be entitled to count his seniority from the notional date, only for the purpose of consideration for promotion to the post 
of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ / ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಆರ್ .ಮೋಹನ್ ಕುಮಾರ್ 
PR, 496 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc . 50 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - 1) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಲೋಣ 116 ಸೇಸಕಿ 12 ಬೆಂಗಳೂರು, ದಿನಾಂಕ: 24 - 05 - 2014 
ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಲೋಣ:98:ಸೇಸಕಿ :08 ದಿನಾಂಕ 15 - 11 - 2010ರಲ್ಲಿ ದಿನಾಂಕ 1 -1 - 1980 ರಿಂದ 31 -12 - 2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 - 11 - 2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ ) ಬೆಂಗಳೂರು ಇವರು ದಿನಾಂಕ 13 -4 - 2012 ಮತ್ತು 12 - 2 - 2014ರ ಪತ್ರಗಳಲ್ಲಿ 
ಶ್ರೀ ಕೇಶವ ಕೆ. ಕುಲಕರ್ಣಿ , ಇವರು ಅನುಕಂಪದ ಆಧಾರದ ಮೇಲೆ ದಿನಾಂಕ 20 - 11 - 1995ರಂದು ಕಿರಿಯ ಇಂಜಿನಿಯರ್ ಹುದ್ದೆಯ ಕರ್ತವ್ಯಕ್ಕೆ ಸೇರಿದ್ದು 
ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವ ಅವಕಾಶದಂತೆ ಕಿರಿಯ ಇಂಜಿನಿಯರ್‌ ವೃಂದದಿಂದ ಸಹಾಯಕ ಇಂಜಿನಿಯರ್ ವೃಂದಕ್ಕೆ ಸರ್ಕಾರದ 
ಆದೇಶ ಸಂಖ್ಯೆ ನೀಇ:218:ಸೇಸಕಿ:98 ದಿನಾಂಕ 26 - 09 - 1998ರಲ್ಲಿ ವೃಂದ ಬದಲಾವಣೆ ಹೊಂದಿ ದಿನಾಂಕ 16 - 10 -1998ರಿಂದ ಸಹಾಯಕ ಇಂಜಿನಿಯರ್ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಇವರ ಹೆಸರು ಸೇರ್ವಡೆಗೊಂಡಿರುವುದಿಲ್ಲವೆಂದು ವರದಿ 
ಮಾಡಿರುತ್ತಾರೆ. ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ ಅನುಸಾರ ಬಿ. ಇ. ಪದವಿ ಪಡೆದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ ಅವರುಗಳು ಕಿರಿಯ ಇಂಜಿನಿಯರ್ 
ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತೆಯಲ್ಲಿ ಪರಿಗಣಿಸಲು ಅವಕಾಶ ಕಲ್ಪಿಸಿರುವುದರಿಂದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 98 ಸೇಸಕಿ 08 , ದಿನಾಂಕ 15 -11- 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾ 
ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 28 - 10 -1997 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲ್ಲಿಸಿರುವ ಅವಕಾಶದಂತೆ ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಟ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಆದ್ದರಿಂದ ಶ್ರೀ ಕೇಶವ ಕೆ. ಕುಲಕರ್ಣಿ, ಸಹಾಯಕ ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ 20 - 11 - 1995 ರಿಂದ 
16 - 10 -1998 ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ ಪದೋನ್ನತಿಗೆ 
ಪರಿಗಣಿಸುವ ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಲಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಟತಾ 
ಪಟ್ಟಿಯಲ್ಲಿ ದಿನಾಂಕ 28 -10 - 1997ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಇ: 98:ಸೇಸಕಿ:08 ದಿನಾಂಕ 15 - 11 -2010ರ ಸಹಾಯಕ 
ಇಂಜಿನಿಯರ್ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 3648 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ. 


೩೯೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


Ranking 

No . 


Previous AE . 

GRD No. 


Name of the 
Engineer 


SC /ST 


Date of Birth 


Date of Entry 
into service 


Date of 

Regular 
Appointment 
to the Cadre 


Remarks 


1 


| 


2 


| 


4 


7 


3648 - A 


07 - 01 -1973 


20 -11 -1995 


KESHAVA K . 
KULKARNI 


16 -10 -1998 
28-10- 1997 * 


CGA/ CC 


He shall be entitled to count his seniority from the notional date , only for the purpose of consideration for promotion to the post 
of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು / ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 497 

ಎನ್ . ಆರ್.ಮೋಹನ್ಕುಮಾರ್ 
Sc. 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು - ಬಿ) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

- ಅಧಿಸೂಚನೆ 
ಇ 340 ಸೇಸಕಿ 13 ಬೆಂಗಳೂರು, ದಿನಾಂಕ: 31 - 12 - 2013 


ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಸಹಾಯಕ ಇಂಜಿನಿಯರ್‌ಗಳ ವೃಂದದ ಜೇಷ್ಟತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಲೋಇ:98 :ಸೇಸಕಿ :08 ದಿನಾಂಕ 15 - 11 -2010ರಲ್ಲಿ ದಿನಾಂಕ 1 -1- 1980 ರಿಂದ 31 -12 -2004ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದ್ದು 
ಸದರಿ ಅಧಿಸೂಚನೆಯು ದಿನಾಂಕ 22 -11 - 2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡಿರುತ್ತದೆ. 

ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) ಬೆಂಗಳೂರು ಇವರು ದಿನಾಂಕ 27 -11 - 2013ರ ಪತ್ರದಲ್ಲಿ ಶ್ರೀ ಕೆ. ಸಿ. ಸಂಗಪ್ಪ , 
ಇವರು ಕಿರಿಯ ಇಂಜಿನಿಯರ್ ಹುದ್ದೆಗೆ ದಿನಗೂಲಿ ಆಧಾರದ ಮೇಲೆ ದಿನಾಂಕ 3 - 8 -1991 ರಲ್ಲಿ ಕೆಲಸಕ್ಕೆ ಸೇರಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಐಡಿ:35 :ಸನೀರ:93 ದಿನಾಂಕ 3 - 12 - 94ರ ಅನುಸಾರ ಕ್ರಮಬದ್ದ ಸೇವೆಯಲ್ಲಿ ವಿಲೀನಾತಿಗೊಂಡು, ಸರ್ಕಾರದ ಆದೇಶ ಸಂಖ್ಯೆ :ನೀಇ:57:ಸೇಸಕಿ:97 ದಿನಾಂಕ 
20 - 2- 97ರಲ್ಲಿ ಕಿರಿಯ ಇಂಜಿನಿಯರ್‌ ವೃಂದದಿಂದ ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿ ದಿನಾಂಕ 11 -3 -97 ರಿಂದ 

ನಿಯರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಠತಾಪಟ್ಟಿಯಲ್ಲಿ ಇವರ ಹೆಸರು 
ಸೇರ್ಪಡೆಗೊಂಡಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ . ಮುಂದುವರೆದು ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದ 
ಅನುಸಾರ ಬಿ. ಇ.ಪದವಿ ಪಡೆದ ಕಿರಿಯ ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ವೃಂದ ಬದಲಾವಣೆ ಹೊಂದಿದಲ್ಲಿ ನಿಯಮಗಳಂತೆ 
ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ 1/3 ಭಾಗದಷ್ಟು ಸೇವೆಯನ್ನು ಸಹಾಯಕ ಇಂಜಿನಿಯರ್ ವೃಂದದ ಜೇಷ್ಟತೆಯಲ್ಲಿ ಪರಿಗಣಿಸಲು 
ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲೋಇ 98 ಸೇಸಕಿ 08, ದಿನಾಂಕ 15 - 11 - 2010ರಲ್ಲಿ ಪ್ರಕಟಿಸಲಾಗಿರುವ ಸಹಾಯಕ 
ಇಂಜಿನಿಯರ್ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಸದರಿಯವರ ಜೇಷ್ಠತೆಯನ್ನು ದಿನಾಂಕ 7 - 6 - 1996 ರಿಂದ ಪರಿಗಣಿಸಿ ಸೇರ್ಪಡೆ ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಲೋಕೋಪಯೋಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯಲ್ಲಿ ಕಲ್ಪಿಸಿರುವ ಅವಕಾಶದಂತೆ, ಪದವಿ ಹೊಂದಿದ ಕಿರಿಯ 
ಇಂಜಿನಿಯರ್‌ಗಳು ಸಹಾಯಕ ಇಂಜಿನಿಯರ್ ಹುದ್ದೆಗೆ ವೃಂದ ಬದಲಾವಣೆಯ ಮುಖಾಂತರ ವರ್ಗಾವಣೆಯಾಗಿ ನೇಮಕಗೊಂಡ ತರುವಾಯ 
ಅವರುಗಳಿಗೆ ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಮುಂದಿನ ಹುದ್ದೆಯಾದ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗೆ ಪದೋನ್ನತಿಗೆ 
ಪರಿಗಣಿಸುವ ಸಂದರ್ಭದಲ್ಲಿ ಅವರುಗಳು ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಸಲ್ಲಿಸಿದ ಸೇವೆಯಲ್ಲಿ 1/3ನೇ ಭಾಗ ಗರಿಷ್ಟ 4 ವರ್ಷಗಳ ಸೇವೆಯನ್ನು 
ಸಹಾಯಕ ಇಂಜಿನಿಯರ್‌ ವೃಂದಕ್ಕೆ ಪರಿಗಣಿಸಿ ಸಹಾಯಕ ಇಂಜಿನಿಯರ್ ಹುದ್ದೆಯ ಜೇಷ್ಠತೆಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಆದ್ದರಿಂದ ಶ್ರೀ ಕೆ. ಸಿ. ಸಂಗಪ್ಪ, ಸಹಾಯಕ ಇಂಜಿನಿಯರ್ ಇವರು ಈ ಹಿಂದೆ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ದಿನಾಂಕ:3 - 12 - 94 ರಿಂದ 11- 3 - 97 
ರವರೆಗೆ ಸಲ್ಲಿಸಿದ ಸೇವೆಯಲ್ಲಿ 1/3 ಭಾಗದ ಸೇವೆಯನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗ -1 ವೃಂದಕ್ಕೆ ಪದೋನ್ನತಿಗೆ ಪರಿಗಣಿಸುವ 
ಸಲುವಾಗಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಕಲ್ಪಿಸಿರುವ ಅವಕಾಶದಂತೆ ಸಹಾಯಕ ಇಂಜಿನಿಯರ್‌ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ 
ದಿನಾಂಕ 7 - 6 - 1996ಕ್ಕೆ ಕಾಲ್ಪನಿಕವಾಗಿ ಪರಿಗಣಿಸಿ ಅಧಿಸೂಚನೆ ಸಂಖ್ಯೆ ಲೋಇ:98:ಸೇಸಕಿ: 08 ದಿನಾಂಕ 15 -11 -2010ರ ಸಹಾಯಕ ಇಂಜಿನಿಯರ್ 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆ 3521 - A ರಲ್ಲಿ ಈ ಕೆಳಕಂಡಂತೆ ನಿಗದಿಪಡಿಸಿ ಸೇರ್ಪಡೆ ಮಾಡಲು ಉದ್ದೇಶಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೧೭ 


Ranking | Previous AE . 

No. GRD No. 


Name of the 
Engineer 


SC /ST 


Date of Birth 


Date of Entry 
into service 


Date of 

Regular 
Appointment 
to the Cadre 


Remarks 


2 


| 


3 


| 


4 


3521 - A 


SANGAPPA K . C 


11 - 09 - 1963 


03 -08-1991 


| 


11 - 03 -1997 


DWR/CC 


07 - 06 -1996 * 


He shall be entitled to count his seniority from the notional date, only for the purpose of consideration for promotion to the post 
of Assistant Executive Engineer (Division -I). 

ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿವಸಗಳೊಳಗಾಗಿ ಭಾದಿತರಾಗಬಹುದಾದ 
ನೌಕರರು/ ಅಧಿಕಾರಿಗಳು ಅವರ ಆಕ್ಷೇಪಣೆ/ ಮನವಿಗಳಿದ್ದಲ್ಲಿ ಸಮರ್ಥನೀಯ ದಾಖಲೆಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳು ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು 560001 ಇವರಿಗೆ ಸಲ್ಲಿಸಬಹುದಾಗಿದೆ. ನಿಗದಿತ ಅವಧಿಯ 
ನಂತರ ಸ್ವೀಕೃತವಾದ ಆಕ್ಷೇಪಣೆ/ಸಲಹೆ/ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PB . 498 

ಎನ್ . ಆರ್ .ಮೋಹನ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 50 

ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 

ಜಲಸಾರಿಗೆ ಇಲಾಖೆ (ಸೇವೆಗಳು -- ಬಿ) 
ಕೃಷಿ ಮಾರಾಟ ಇಲಾಖೆ 
ನಿರ್ದೇಶಕರ ಕಛೇರಿ ನಂ . 16 , 11ನೇ ರಾಜಭವನ ರಸ್ತೆ ಬೆಂಗಳೂರು 

ಅಧಿಸೂಚನೆ | 
ಸಂಖ್ಯೆ : ಕೃಮಾಇ:03: ಚುನಾವಣೆ: 2014, ದಿನಾಂಕ: 8 - 07 - 2014 . 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 102 ಹಾಗೂ 
ನಿಯಮಾವಳಿಗಳು, 1968ರ ನಿಯಮ 88ಐರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾದ 
ಪಿ .ಎಸ್ . ವಸ್ತದ ಆದ ನಾನು, ಬಾಗಲಕೋಟೆ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಆಯ್ಕೆಯಾದ ಸದಸ್ಯರ ಹೆಸರನ್ನು ಈ ಕೆಳಕಂಡಂತೆ 
ಪ್ರಕಟಿಸಿರುತ್ತೇನೆ. 
ಕ್ರಮ ಸಂಖ್ಯೆ ಜಿಲ್ಲೆಯ ಹೆಸರು 

ಆಯ್ಕೆಯಾದ ಸದಸ್ಯರ ಹೆಸರು 
ಬಾಗಲಕೋಟೆ 

ಶೀ ಬಾಳಪ್ಪ ಖಾನಪ್ಪ ಜಗದಾಳ , 
ಅಧ್ಯಕ್ಷರು, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಹಾಲಿಂಗಪುರ 

ಪಿ.ಎಸ್ . ವಸ್ತದ 
PR . 631 

ನಿರ್ದೇಶಕರು , 
Sc . 25 

ಕೃಷಿ ಮಾರಾಟ ಇಲಾಖೆ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಿ ಅಧಿಕಾರಿಗಳು , ತುಮಕೂರು ಉಪ ವಿಭಾಗ, ತುಮಕೂರು 
ವಿಷಯ : ಶ್ರೀ ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ಕೋರ ಹೋಬಳಿ ತುಮಕೂರು ತಾಲ್ಲೂಕು ಇವರ ಸ್ಥಿರಾಸ್ತಿಯು ಪ್ರಾಥಮಿಕ 

ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿ , ತುಮಕೂರು ಈ ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಿರುವ 

ಸ್ಥಿರಾಸ್ತಿಯನ್ನು ಪುನಃ ಸಾಲಗಾರರ ಹೆಸರಿಗೆ ವರ್ಗಾವಣೆ ಮಾಡಿ ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ : 1. ಕಛೇರಿ ಆದೇಶ ಸಂಖ್ಯೆ : ಎ. ಆರ್. ಟಿ./ ಎ. ಬಿ.ಎನ್./ಸಿ.ಆರ್./54 /2002 - 03, ದಿನಾಂಕ : 2- 5 - 2002. 

2. ವ್ಯವಸ್ಥಾಪಕರು, ತುಮಕೂರು ತಾಲ್ಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿ., ತುಮಕೂರು, 

ತುಮಕೂರು ಇವರ ಪತ್ರ ಸಂಖ್ಯೆ ನಂ . 192 /2013 - 14 , ದಿನಾಂಕ : 11 - 1 - 2014 , 
ಪ್ರಸ್ತಾವನೆ : 

ಶ್ರೀ ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ಕೋರ ಹೋಬಳಿ ತುಮಕೂರು ತಾಲ್ಲೂಕು ಇವರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ 
ಅಭಿವೃದ್ಧಿ ಬ್ಯಾಂಕ್ ನಿ. ತುಮಕೂರು ಈ ಬ್ಯಾಂಕಿನಲ್ಲಿ ಸ್ಥಿರಾಸ್ತಿಯನ್ನು ಆಧಾರ ಮಾಡಿ ಸಾಲ ಪಡೆದು ಸುಸ್ತಿದಾರರಾಗಿರುವುದರಿಂದ, ಇವರಿಂದ ಬರಬೇಕಾದ 
ಅಸಲು, ಬಡ್ಡಿ ಇತರೆ ಖರ್ಚು ಒಟ್ಟು ರೂ . 54 ,000/- ಗಳ ವಸೂಲಾತಿಗಾಗಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 70 ರಡಿಯಲ್ಲಿ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪ ವಿಭಾಗ, ತುಮಕೂರು ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ : 19261998 - 99 ರಂತೆ 


೩೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ದಾವಾ ಹೂಡಿ ದಿನಾಂಕ : 28 - 10 -1998 ರಂದು ಅವಾರ್ಡ ಪಡೆದು ತೀರ್ಪಿನ ನಂತರದಲ್ಲಿಯೂ ಸಹ ಬಾಕಿ ಹಣ ಬ್ಯಾಂಕಿಗೆ ಜಮಾ ಮಾಡದ 
ಕಾರಣದಿಂದ ಡಿಕ್ಕಿ ಹಣದ ವಸೂಲಾತಿಗಾಗಿ ಅಮಲ್ದಾರಿ ಸಂಖ್ಯೆ : 21/2000 - 01 ರಂತೆ ಅಮಲ್ದಾರಿ ಪಡೆದು ದಿನಾಂಕ : 19 -1 - 2001 ರಂದು ಬಹಿರಂಗ 
ಹರಾಜಿಗೆ ಗುರಿಪಡಿಸಲಾಗಿದ್ದು, ಸದರಿ ದಿನಾಂಕದಿಂದು ಬಿಡ್ಡುದಾರರು ಬಾರದೇ ಇದ್ದುದರಿಂದ ಡಿಕ್ರಿ ಬಾಕಿದಾರನ ಸ್ಥಿರಾಸ್ತಿಯನ್ನು ಉಲ್ಲೇಖ(1) ರಲ್ಲಿ 
ನಮೂದಿಸಿರುವ ಆದೇಶದ ರೀತ್ಯಾ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿ , ತುಮಕೂರು ಇವರ ಹೆಸರಿಗೆ ವರ್ಗಾಯಿಸಿ ಆದೇಶ 
ನೀಡಲಾಗಿರುತ್ತದೆ. 

ವ್ಯವಸ್ಥಾಪಕರು, ತುಮಕೂರು ತಾಲ್ಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿ, ತುಮಕೂರು, ಇವರು ಉಲ್ಲೇಖ (2)ರಲ್ಲಿ 
ನಮೂದಿಸಿರುವ ಪತ್ರದಲ್ಲಿ ಸಾಲಗಾರರು ದಿನಾಂಕ : 27 -2 - 2011 ರಂದು ರಸೀದಿ ನಂ . 1358ರ ಪ್ರಕಾರ ಸಾಲ ತೀರುವಳಿ ಮಾಡಿರುತ್ತಾರೆ ಎಂಬುದಾಗಿ 
ದೃಢೀಕರಣ ಪತ್ರ ನೀಡುತ್ತಾರೆ ಹಾಗೆ ದಿನಾಂಕ : 10 - 01 - 2014ರಂದು ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ನಡವಳಿಕೆಯಲ್ಲಿ ಸಾಲಗಾರರು ಸಾಲ 

ರಂಗಪ ಬಿನ್ ಕಾನಪ ಯಲದಡು, ಕೋರ ಹೋಬಳಿ ತುಮಕೂರು ತಾಲೂಕು ಇವರಿಂದ ಬ್ಯಾಂಕಿಗೆ ಯಾವುದೇ 
ವಿಧವಾದ ಹಣ ಬಾಕಿ ಇಲ್ಲದೇ ಇರುವುದರಿಂದ ಬ್ಯಾಂಕಿನ ಹೆಸರಿಗೆ ವರ್ಗಾವಣೆಯಾಗಿರುವ ಸ್ಥಿರಾಸ್ತಿಗಳನ್ನು ಮೂಲ ಸಾಲಗಾರರ ಹೆಸರಿಗೆ ವರ್ಗಾವಣೆ 
ಮಾಡಲು ಕೋರಿಕೊಳ್ಳಲು ತೀರ್ಮಾನಿಸಿರುತ್ತಾರೆ. 

ಸದರಿಯವರ ಮನವಿಯನ್ನು ಒಪ್ಪಿ ಉಲ್ಲೇಖ (1 ) ರಲ್ಲಿ ದಿನಾಂಕ : 02 - 05 - 2002 ರಂದು ಹೊರಡಿಸಿದ ಆದೇಶದ ಸ್ಥಿರಾಸ್ತಿಯನ್ನು ಪುನರ್ 
ವಾಪಸ್ ಪಡೆದು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ : ಎಆರ್‌ಟಿ/ ದಾವಾ/ ಸ್ಥಿರಾಸ್ತಿ ವರ್ಗಾವಣೆ/ 03 / 2014 - 15, ದಿನಾಂಕ : 31 - 05 - 2014 . 
ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು ಗಮನಿಸಿ ಶ್ರೀ ಜಿ. ಬಸಯ್ಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು 
ತುಮಕೂರು ಉಪವಿಭಾಗ, ತುಮಕೂರು, ಆದ ನಾನು ಕರ್ನಾಟಕ ಸರ್ಕಾರದ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 38ಎ ( 15 ) ರನ್ವಯ ಹಾಗೂ 
ಕರ್ನಾಟಕ ಸರ್ಕಾರ ಅಧಿಸೂಚನೆ ಸಂಖ್ಯೆ : ಸಿಒ139 / ಸಿಎಲ್‌ಎಂ /2017, ದಿನಾಂಕ : 17 - 02 - 2011ರ ಪ್ರತ್ಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ತುಮಕೂರು, ಇವರ ಸ್ಥಿರಾಸ್ತಿಯನ್ನು ಪಿಕಾರ್ಡ್ ಬ್ಯಾಂಕ್ ನಿ., ತುಮಕೂರು ಈ ಬ್ಯಾಂಕಿನ ಹೆಸರಿಗೆ ನೀಡಿರುವ 
ಸ್ಥಿರಾಸ್ತಿಯನ್ನು ಶ್ರೀ ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ತುಮಕೂರು, ಇವರ ಹೆಸರಿಗೆ ಪುನರ್ ವರ್ಗಾವಣೆ ಮಾಡಿ ಆದೇಶ ನೀಡಿರುತ್ತೇನೆ. ಈ ಆದೇಶಕ್ಕೆ 
ನಮೂನೆ- 8ರ ನಿಗದಿತ ಸ್ಥಿರಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರವನ್ನು ಅಲಾಯಿದೆ ಲಗತ್ತಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ : 31 - 05 - 2014 ರಂದು ಪುನರ್‌ ಆದೇಶ ನೀಡಿರುತ್ತೇನೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪ ವಿಭಾಗ, ತುಮಕೂರು. 


ನಮೂನೆ- VIII 


ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38 ( ಎ ) ರೀತ್ಯಾ ಹಾಗೂ ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 101 ರ ಅನ್ವಯ 
ಪರಬಾಕಿ ಬಗ್ಗೆ ಪ್ರಮಾಣ ಪತ್ರ. 

ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರ 
ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು, ಕೋರಹೋಬಳಿ, ಯಲದಡ್ಡು, ಗ್ರಾಮದ ಶ್ರೀ ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ತುಮಕೂರು 
ತಾಲ್ಲೂಕು, ಇವರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 71ರನ್ವಯ ಆದೇಶವನ್ನು ಜಾರಿ ಮಾಡಿದ್ದರಿಂದ ಸದರಿಯವರ 
ಸ್ವತ್ತುಗಳನ್ನು ದಿನಾಂಕ : 02 - 05 - 2002ರಂದು ಈ ಕಛೇರಿ ಆದೇಶದ ಅಡಿಯಲ್ಲಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕ್ ನಿ., ತುಮಕೂರು. ಇವರಿಗೆ ವರ್ಗಾಯಿಸಿದ್ದು, ಸದರಿ ಸ್ಥಿರಾಸ್ತಿಗಳನ್ನು ಮೂಲ ಹಕ್ಕುದಾರರಿಗೆ ಮರು ವರ್ಗಾಯಿಸುವಂತೆ ಬ್ಯಾಂಕಿನ ಕೋರಿಕೆಯ 
ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು ಅಧಿಕಾರ, ನಾಮ & ಭಾದ್ಯತೆಗಳು ಶ್ರೀ ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ಕೋರ ಹೋಬಳಿ ತುಮಕೂರು 
ತಾಲ್ಲೂಕು ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಆದೇಶದಲ್ಲಿ ಸೇರಿಸಲ್ಪಟ್ಟ ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದೆಂದು ಅಧಿನಿಯಮ 101 
ರನ್ವಯ ಈ ಪ್ರಮಾಣ ಪತ್ರ ನೀಡಲಾಗಿದೆ. 

ಸ್ವತ್ತುಗಳ ವಿವರ 


ಗ್ರಾಮ 


ವಿಸ್ತೀರ್ಣ 


ತರಹ 


ಸರ್ವೆ ನಂ . 

150 | 


ಯಲದಡ್ಡು 


2 .26 


ಖುಷಿ 


ಹಕ್ಕುದಾರರ ವಿಳಾಸ 
ಶ್ರೀ ರಂಗಪ್ಪ ಬಿನ್ ಕಾನಪ್ಪ ಯಲದಡ್ಡು, ಕೋರ ಹೋಬಳಿ 
ತುಮಕೂರು ತಾಲ್ಲೂಕು 


P . R . 608 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪ ವಿಭಾಗ, ತುಮಕೂರು. 


SC - 05 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೩೯೧೯ 
ಕರ್ನಾಟಕ ರಾಜ್ಯ ಸಹಕಾರ ಚುನಾವಣಾ ಆಯೋಗ 

ಅಧಿಸೂಚನೆ 
ಸಂಖ್ಯೆ : ಸಚುಆ/ ಮಾಹಕಾ/ 123 /ಸಿಆರ್ /2013 - 14 / 3156, ದಿನಾಂಕ : 15 - 07 - 2014 , 
ವಿಷಯ : ಮಾಹಿತಿ ಹಕ್ಕು ಕಾಯ್ದೆ 2005ರಡಿಯಲ್ಲಿ ಸಹಕಾರ ಚುನಾವಣಾ ಆಯೋಗದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು 

ಮತ್ತು ಮೇಲ್ಮನವಿ ಪ್ರಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ : ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ : 13 - 09 -2013. 

ಮಾಹಿತಿ ಹಕ್ಕು ಕಾಯ್ದೆ 2005ರ ಪ್ರಕರಣ 5 (1) ಮತ್ತು 19 (1)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ರಾಜ್ಯಮಟ್ಟದಲ್ಲಿ ಆಯೋಗದ ಸಹಕಾರ 
ಸಂಘಗಳ ಉಪನಿಬಂಧಕರನ್ನು , ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲೆಯ ಉಪನಿಬಂಧಕರನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಮತ್ತು ಆಯೋಗದ 
ಕಾರ್ಯದರ್ಶಿಯವರನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಮೇಲ್ಮನವಿ ಪ್ರಾಧಿಕಾರವನ್ನಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ನೇಮಕ ಮಾಡಲಾಗಿತ್ತು ಮತ್ತು 
ಈ ಅಧಿಕಾರಗಳು ಮಾಹಿತಿ ಹಕ್ಕು ಕಾಯ್ದೆಯಡಿ ಸಾರ್ವಜನಿಕರು ಚುನಾವಣೆಗೆ ಸಂಬಂಧಿಸಿದಂತೆ ಆಪೇಕ್ಷಿಸುವ ಮಾಹಿತಿಯನ್ನು ಒದಗಿಸಲು ಹಾಗೂ ಸದರಿ 
ಕಾಯ್ದೆಗನುಗುಣವಾಗಿ ಕರ್ತವ್ಯ ನಿರ್ವಹಿಸಲು ಆದೇಶಿಸಲಾಗಿತ್ತು. 

ಆಯೋಗದಲ್ಲಿ ಉಪ ನಿಬಂಧಕರಾಗಿ ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಉಪ ನಿಬಂಧಕರ ಹುದ್ದೆಯ 
ಅಧಿಕಾರಿಗೆ ಬಡ್ತಿ ದೊರೆತು ವರ್ಗಾವಣೆಗೊಂಡಿದ್ದರಿಂದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹುದ್ದೆ ಕರ್ತವ್ಯವನ್ನು ನಿರ್ವಹಿಸಲು ಬೇರೋಬ್ಬ ಅಧಿಕಾರಿಯನ್ನು 
ನೇಮಿಸಬೇಕಾಗಿರುತ್ತದೆ. ಆದ್ದರಿಂದ, ಆಯೋಗದಲ್ಲಿ ಜಂಟಿ ನಿಬಂಧಕರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಯನ್ನು ಸಾರ್ವಜನಿಕ ಮಾಹಿತಿ 
ಅಧಿಕಾರಿಯಾಗಿ ನೇಮಿಸುವುದು ಸೂಕ್ತವೆಂದು ಆಯೋಗವು ಅಭಿಪ್ರಾಯಪಟ್ಟಿರುತ್ತದೆ. 

ಕಾಯೆ 2005ರ ಪ್ರಕರಣ 5 (1) ಮತ್ತು 19 (1) ರಡಿಯಲ್ಲಿ ಪ್ರದತವಾದ ಅಧಿಕಾರದನ್ವಯ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಸಹಕಾರ ಚುನಾವಣಾ ಆಯೋಗದಲ್ಲಿ ಜಂಟಿ ನಿಬಂಧಕರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಯನ್ನು 
ಸಹಕಾರ ಚುನಾವಣಾ ಆಯೋಗದ ರಾಜ್ಯಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ನೇಮಿಸಿ ಆದೇಶಿಸಿದೆ ಮತ್ತು ಈ ಅಧಿಕಾರಿಯು ಮಾಹಿತಿ ಹಕ್ಕು 
ಕಾಯ್ದೆಯಡಿ ಸಾರ್ವಜನಿಕರು ಆಯೋಗಕ್ಕೆ ಸಂಬಂಧಿಸಿದಂತೆ ಅಪೇಕ್ಷಿಸುವ ಮಾಹಿತಿಯನ್ನು ಒದಗಿಸಲು ಹಾಗೂ ಸದರಿ ಕಾಯ್ದೆಗನುಗುಣವಾಗಿ ಕರ್ತವ್ಯ 
ನಿರ್ವಹಿಸಲು ಆದೇಶಿಸಿದೆ. 

ಶ್ರೀ ಡಿ. ಸಿ. ದೇವರಾಜ್ , ಜಂಟಿ ನಿಬಂಧಕರು 
ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ಸಹಕಾರ ಚುನಾವಣಾ ಆಯೋಗ, 

3ನೇ ಮಹಡಿ, ಶಾಂತಿನಗರ ಟಿ. ಟಿ. ಎಂ . ಸಿ. ಎ ಬ್ಲಾಕ್, ಶಾಂತಿನಗರ, ಬೆಂಗಳೂರು. 
PR. 609 

ಬಿ. ಹೆಚ್ . ಮಂಜಪ್ಪ 

ಕಾರ್ಯದರ್ಶಿ , 

ಸಹಕಾರ ಚುನಾವಣಾ ಆಯೋಗ. 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ನಂ . 1, ಆಲಿ ಆಸ್ಕರ್‌ ರಸ್ತೆ , ಬೆಂಗಳೂರು- 52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ : ಆರ್‌ಸಿಎಸ್ / ಡಿಐಎಸ್ / ಡಿ4 / * / 135 / 2014 - 15 . 


ವಾದಿ 

ಪ್ರತಿವಾದಿಗಳು 
ಸ್ವಾಭೀಮಾನಿ ಸೌಹಾರ್ದ ಪತ್ತಿನ ಸಹಕಾರಿ ನಿ., ನಂ . 125, 1. ಶ್ರೀ ರಾಮಚಂದ್ರ ಜಿ., ಬಿನ್ ಜಿ .ಕೆ . ಗೋಪಾಲಯ್ಯ , 
ಡಯಾಗನಲ್ ರಸ್ತೆ , ವಿ.ವಿ . ಪುರಂ , ಬೆಂಗಳೂರು- 04 , ವೆಟರ್ನರಿ ಆಸ್ಪತ್ರೆ ಎದುರು, ಗೊಟ್ಟಿಗೆರೆ , ಬನ್ನೇರುಘಟ್ಟ ಮುಖ್ಯ 
ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 

ರಸ್ತೆ , ಬೆಂಗಳೂರು- 83. 
2 . ಶ್ರೀ ಗಿರೀಶ್‌ಬಾಬು ಬಿ . ಎನ್., ಬಿನ್ ನರೇಂದ್ರ ಬಿ .ಎನ್., 

ನಂ . 7, 4ನೇ ಕ್ರಾಸ್, 2ನೇ ಬ್ಲಾಕ್ , ವಿನಾಯಕನಗರ, 
- ಬಿ .ಎಸ್. ಕೆ, 1ನೇ ಹಂತ, ಬೆಂಗಳೂರು- 50 . 


ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ಷರತ್ತಿಗೊಳಪಟ್ಟು ತೀರ್ಪುಪೂರ್ವ ಜಪ್ತಿ ಆದೇಶ 
ವಾದಿಯು ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39ರಡಿ ದಾವೆ ದಾಖಲಿಸಿ ಪ್ರತಿವಾದಿಗಳಿಂದ ವಾದಿಗೆ ದಿನಾಂಕ : 24 - 01 - 2014ಕ್ಕೆ 
ವಸೂಲಾಗಬೇಕಾಗಿರುವ ರೂ . 10,00,607/ - ಗಳನ್ನು ಶೇ . 16.00 ಬಡ್ಡಿಯೊಂದಿಗೆ ವಸೂಲಿ ಮಾಡಲು ಡಿಕ್ಕಿ ನೀಡಲು ಕೋರಿರುತ್ತಾರೆ. ಸೌಹಾರ್ದ ಕಾಯ್ದೆ 
1997ರ ಕಲಂ 44ರಡಿ ಅರ್ಜಿ ಸಲ್ಲಿಸಿ ಪ್ರತಿವಾದಿಗಳ ಷೆಡ್ಯೂಲ್ ಸ್ವತ್ತನ್ನು ತೀರ್ಪು ಪೂರ್ವ ಜಪ್ತಿಗೊಳಪಡಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ವಾದಿ 
ಪರ ಮೆ | ಬಿ.ವಿ . ಎಂ . ರೆಡ್ಡಿ ಅಸೋಸಿಯೇಟ್ಸ್, ಶ್ರೀ ಬಿ . ವಿ. ಮಲ್ಲಾರೆಡ್ಡಿ, ಎಸ್. ಎಂ . ಶ್ರೀರಾಮರೆಡ್ಡಿ, ಸಿ. ವಿ . ರಘು, ಚಂದ್ರಶೇಖರ್‌ ವಕೀಲರು ವಕಾಲತ್ತು 
ಸಲ್ಲಿಸಿರುತ್ತಾರೆ. 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ. ಅದನ್ನು ಆಲಿಸಲಾಗಿದೆ. 

ವಾದಿಯ ದಾವಾ ಅರ್ಜಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿ ಸಲ್ಲಿಸಿರುವ ಅರ್ಜಿ ಅವರ ಪರ ವಕೀಲರು 
ಮಂಡಿಸಿರುವ ವಾದದಲ್ಲಿ ಪ್ರತಿವಾದಿಗಳು ವಾದಿ ಸಂಸ್ಥೆಯ ಸದಸ್ಯರಾಗಿದ್ದು ವ್ಯಾಪಾರ ಉದ್ದೇಶಕ್ಕಾಗಿ ವಾದಿ ಸಂಸ್ಥೆಗೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, ದಿನಾಂಕ : 


೩೯೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೩ 
09 -09 - 2010ರಂದು ರೂ . 12.00 ಲಕ್ಷ ಸಾಲ ಪಡೆದಿದ್ದು, ಈ ಸಾಲಕ್ಕೆ ಷೆಡ್ಯೂಲ್ ಸ್ವತ್ತನ್ನು ಆಧಾರ ಮಾಡಿರುತ್ತಾರೆಂದು ಹೇಳಿರುತ್ತಾರೆ. ಪ್ರತಿವಾದಿಗಳು ಸಾಲ 
ತೀರುವಳಿ ಮಾಡದೇ ಸುಸ್ತಿದಾರರಾಗಿದ್ದು ಸಾಲ ವಸೂಲಾತಿಗಾಗಿ ದಾವೆ ಹೂಡಲಾಗಿದೆಯೆಂದು ಷೆಲ್ ಸ್ವತ್ತನ್ನು ಪ್ರತಿವಾದಿಗಳು ಪರಬಾರೆ 
ಮಾಡುವ/ ವಿಲೇ ಮಾಡುವ ಉದ್ದೇಶ ಹೊಂದಿದ್ದು ಅದನ್ನು ವಿಲೇ ಮಾಡಿದಲ್ಲಿ ಈ ದಾವೆಯಲ್ಲಿ ಮುಂದೆ ಆದೇಶ ಹೊರಡಿಸಿದರೂ ಅದನ್ನು ಜಾರಿ ಮಾಡಿ 
ಹಣ ವಸೂಲಿ ಮಾಡಿಕೊಳ್ಳಲು ತೊಂದರೆಯಾಗುವುದರಿಂದ ಅದನ್ನು ವಿಲೇ ಮಾಡಲು ಸಾಧ್ಯವಾಗದಂತೆ ತೀರ್ಪು ಪೂರ್ವ ಜಪ್ತಿ ಆದೇಶ 
ಹೊರಡಿಸಬೇಕೆಂದು ಕೋರಿರುತ್ತಾರೆ . 

ವಾದಿಯ ದಾವಾ ಅರ್ಜಿ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಸಲ್ಲಿಸಿರುವ ಅರ್ಜಿ ಹಾಗೂ ಅರ್ಜಿಯೊಂದಿಗೆ 
ಸಲ್ಲಿಸಿರುವ ದಾಖಲೆಗಳು ಹಾಗೂ ಅವರ ಪರ ವಕೀಲರ ವಾದ ಇವುಗಳನ್ನು ಪರಿಶೀಲಿಸಿ ಷೆಡ್ಯೂಲ್ ಸ್ವತ್ತನ್ನು ಪ್ರತಿವಾದಿಗಳು ವಿಲೇ ಮಾಡಿದಲ್ಲಿ 
ಪ್ರತಿವಾದಿಯ ವಿರುದ್ಧ ದಾವೆಯಲ್ಲಿ ಡಿಕ್ರಿ ನೀಡಿದ್ದರೂ ಅದನ್ನು ಜಾರಿ ಮಾಡಲು ಸಾಧ್ಯವಿಲ್ಲದಂತಾಗುವುದೆಂಬ ವಾದಿಯ ಕೋರಿಕೆ ಪರಿಗಣಿಸಿ ಅರ್ಜಿದಾರರ 
ಅರ್ಜಿ ಪುರಸ್ಕರಿಸಿ ಈ ಕೆಳಕಂಡ ಷೆಡ್ಯೂಲ್ ಸ್ವತ್ತನ್ನು ತೀರ್ಪು ಪೂರ್ವ ಜಪ್ತಿ ಮಾಡಿ ಆದೇಶಿಸಿದೆ. 

ಪ್ರತಿವಾದಿಯು ಈ ಆದೇಶವನ್ನು ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ . 10,00,607.00ಗಳನ್ನು ವಾದಿ ಸಂಸ್ಥೆಯಲ್ಲಿ ಭದ್ರತೆಗಾಗಿ ಠೇವಣಿ ಮಾಡಿ, 
ಠೇವಣಿ ಮಾಡಿದ ದಾಖಲೆಯನ್ನು ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಸಲ್ಲಿಸತಕ್ಕದ್ದು . ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದೆಂದು 
ತಿಳಿಯುವುದು. 
ಷೆಡ್ಯೂಲ್ ಸ್ವತ್ತು : 
ಸ್ಥಿರಾಸ್ತಿ : 

1ನೇ ಪ್ರತಿವಾದಿಯ ಹೆಸರಿನಲ್ಲಿರುವ ಬೆಂಗಳೂರು ಮಹಾನಗರ ಪಾಲಿಕೆ, ಗೊಟ್ಟಿಗೆರೆ ವಿಲೇಜ್, ಗೊಟ್ಟಿಗೆರೆ ಪಂಚಾಯಿತಿ, ಉತ್ತರಹಳ್ಳಿ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾ|| ಸ್ವತ್ತಿನ ಸಂಖ್ಯೆ : 6 ಖಾತಾ ಸಂಖ್ಯೆ : 6ರಲ್ಲಿ ಪೂರ್ವ ದಿಂದ ಪಶ್ಚಿಮ ದಿಕ್ಕಿಗೆ 15 ಅಡಿ ಹಾಗೂ ಉತ್ತರ, ದಕ್ಷಿಣ 30 ಅಡಿ 
ಅಳತೆಯ ಸ್ವತ್ತು ಇದಾಗಿದ್ದು ಇದಕ್ಕೆ ಚಕ್ಕುಬಂದಿ, 
ಪೂರ್ವ : ರಸ್ತೆ 
ಪಶ್ಚಿಮ : ಬಿ.ಕೆ. ಗೋವಿಂದರಾಜುರವರ ಸ್ವತ್ತು 
ಉತ್ತರ : ಲೇ , ದೊಡ್ಡಬೈಯಣ್ಣ ಮತ್ತು ಚಿಕ್ಕಬೈಯಣ್ಣ ಇವರ ಸ್ವತ್ತು 
ದಕ್ಷಿಣ : 
ಚರಾಸ್ತಿ : 

1. ರೆಫ್ರಿಜರೇಟರ್‌ - 1 
2 . ವಾಷಿಂಗ್ ಮೆಷೀನ್-1 
3. ಸೋಫಾ ಸೆಟ್ಸ್ -1 
4. ಡೈನಿಂಗ್ ಟೇಬಲ್-1 
5. ಫ್ಯಾನ್ಸ್ -5 

ಸ್ಟೀಲ್ ಅಲ್ಟ್ರಾ -1 

ವುಡನ್ ಕಾಟ್ - 5 
8. ಚೇರ್- 10 
9. ಕಂಪ್ಯೂಟರ್ 
10 . ಕಾರ್ 
11. ಮೋಟಾರ್ ಬೈಕ್ 

ಕ್ರಮ ಸಂಖ್ಯೆ : 1 ರಿಂದ 11 ರವರೆಗಿನ ಚರಾಸ್ತಿಗಳು 1ನೇ ಪ್ರತಿವಾದಿಯ ವಾಸಸ್ಥಳ ಶ್ರೀ ರಾಮಚಂದ್ರ ಜಿ . ಬಿನ್ ಜಿ.ಕೆ. ಗೋಪಾಲಯ್ಯ , 
ವೆಟರ್ನರಿ ಆಸ್ಪತ್ರೆ ಎದುರು, ಗೊಟ್ಟಿಗೆರೆ , ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು- 83. ರಲ್ಲಿರುತ್ತವೆ. 

ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ ದಿನಾಂಕ : 25 - 07 - 2014 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿಶಿಯೊಂದಿಗೆ ನೀಡಲಾಗಿದೆ. 

ಸಹಕಾರ ಸಂಘಗಳ ನಿಬಂಧಕರು , 
Sc-5 

ಕರ್ನಾಟಕ ರಾಜ್ಯ , ಬೆಂಗಳೂರು. 


> 


೧ 


೧ 


P. R . 610 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬ , ೨೦೧೪ 

೩೯೨೧ 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ , ನಂ . 1 , ಆಲಿ ಆಸ್ಕರ್ ರಸ್ತೆ, ಬೆಂಗಳೂರು- 52 ಇವರ ನ್ಯಾಯಾಲಯ , 

ದಾವಾ ಸಂಖ್ಯೆ : ಆರ್‌ಸಿಎಸ್ / ಡಿಐಎಸ್ / ಡಿ4 / / 134/2014 - 15. 
ವಾದಿ 

ಪ್ರತಿವಾದಿಗಳು 
ಸ್ವಾಭೀಮಾನಿ ಸೌಹಾರ್ದ ಪತ್ತಿನ ಸಹಕಾರಿ ನಿ., ನಂ . 125, | 1. ಶ್ರೀಮತಿ ಜಯಲಕ್ಷ್ಮೀ ವಿ. ಕೋಂ . ಆರ್. ಮುತ್ತಪ್ಪ ರೆಡ್ಡಿ, 
ಡಯಾಗನಲ್ ರಸ್ತೆ, ವಿ.ವಿ. ಪುರಂ, ಬೆಂಗಳೂರು-04 , ಇದರ | 2. ರಾಜ್ ಕುಮಾರ್ ಎಂ . ಜೆ. ಬಿ . ಆರ್. ಮುತ್ತಪ್ಪ ರೆಡ್ಡಿ, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 

3. ರಘುಕುಮಾರ್ ಎಂ . ಜೆ. ಬಿ . ಆರ್ . ಮುತ್ತಪ್ಪ ರೆಡ್ಡಿ, 
4. ಆನಂದಕುಮಾರ್ ಎಂ . ಜೆ. ಬಿ . ಆರ್. ಮುತ್ತಪ್ಪ ರೆಡ್ಡಿ , 
5. ಸುರೇಶ್ ಕುಮಾರ್ ಎಂ . ಜೆ. ಬಿನ್. ಆರ್. ಮುತ್ತಪ್ಪ ರೆಡ್ಡಿ, 
ಕ್ರ. ಸಂ . 1 ರಿಂದ 5 ವಾಸಸ್ಥಳ : ನಂ . 444, 14ನೇ ಕ್ರಾಸ್ , ಲಕ್ಕಸಂದ್ರ, 
ಆಡುಗೋಡಿ ಅಂಚೆ, ಆಡುಗೋಡಿ, ಬೆಂಗಳೂರು- 560 030. 
6. ನಾಗೇಶ್ ರೆಡ್ಡಿ ಕೆ.ಸಿ., ಬಿನ್ ಚಿನ್ನಪ್ಪ ರೆಡ್ಡಿ, ನಂ . 304 , 

21ನೇ ಮೈನ್, 7ನೇ ಕ್ರಾಸ್ , ಅಯೋಧ್ಯಾ ನಗರ , ಬೆಂಗಳೂರು- 78, 
ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 44 ರಡಿ ಷರತ್ತಿಗೊಳಪಟ್ಟು ತೀರ್ಪುಪೂರ್ವ ಜಪ್ತಿ ಆದೇಶ 
ವಾದಿಯು ಸೌಹರ್ದ ಸಹಕಾರಿ ಕಾಯ್ದೆ 1997ರ ಕಲಂ 39ರಡಿ ದಾವೆ ದಾಖಲಿಸಿ ಪ್ರತಿವಾದಿಗಳಿಂದ ವಾದಿಗೆ ದಿನಾಂಕ 
ವಸೂಲಾಗಬೇಕಾಗಿರುವ ರೂ . 28,80,217.00/- ಗಳನ್ನು ಶೇ . 16.50 ಬಡ್ತಿಯೊಂದಿಗೆ ವಸೂಲಿ ಮಾಡಲು ಡಿಕ್ಕಿ ನೀಡಲು ಕೋರಿರುತ್ತಾರೆ . ಸೌಹಾರ್ದ ಕಾಯ್ದೆ 
1997ರ ಕಲಂ 44ರಡಿ ಅರ್ಜಿ ಸಲ್ಲಿಸಿ ಪ್ರತಿವಾದಿಗಳ ಷೆಡ್ಯೂಲ್ ಸ್ವತ್ತನ್ನು ತೀರ್ಪು ಪೂರ್ವ ಜಪ್ತಿಗೊಳಪಡಿಸಿ ಆದೇಶ ಹೊರಡಿಸಲು ಕೋರಿರುತ್ತಾರೆ. ವಾದಿ 
ಪರ ಮೆ || ಬಿ.ವಿ . ಎಂ . ರೆಡ್ಡಿ ಅಸೋಸಿಯೇಟ್ಸ್, ಶ್ರೀ ಬಿ. ವಿ. ಮಲ್ಲಾರೆಡ್ಡಿ, ಎಸ್. ಎಂ . ಶ್ರೀರಾಮರೆಡ್ಡಿ, ಸಿ. ವಿ. ರಘು, ಚಂದ್ರಶೇಖರ್‌ ವಕೀಲರು ವಕಾಲತ್ತು 
ಸಲ್ಲಿಸಿರುತ್ತಾರೆ. 

ವಾದಿ ಪರ ವಕೀಲರು ಹಾಜರಾಗಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿರುವ ಅರ್ಜಿಯ ಬಗ್ಗೆ ವಾದ 
ಮಂಡಿಸಿರುತ್ತಾರೆ . ಅದನ್ನು ಆಲಿಸಲಾಗಿದೆ. 

ವಾದಿಯ ದಾವಾ ಅರ್ಜಿ ಕಲಂ 44ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಕೋರಿ ಸಲ್ಲಿಸಿರುವ ಅರ್ಜಿ ಅವರ ಪರ ವಕೀಲರು 
ಮಂಡಿಸಿರುವ ವಾದದಲ್ಲಿ ಪ್ರತಿವಾದಿಗಳು ವಾದಿ ಸಂಸ್ಥೆಯ ಸದಸ್ಯರಾಗಿದ್ದು ಕನ್‌ಸ್ಪೆಕ್ಷನ್ /ನಿರ್ಮಾಣದ ಉದ್ದೇಶಕ್ಕಾಗಿ ವಾದಿ ಸಂಸ್ಥೆಗೆ ಸಾಲಕ್ಕಾಗಿ ಅರ್ಜಿ 

ರ ರೂ . 30.00 ಲಕ ಸಾಲ ಪಡೆದಿದ್ದು, ಈ ಸಾಲಕ್ಕೆ ಷೆಡ್ಯೂಲ್ ಸತನ್ನು ಆಧಾರ ಮಾಡಿರುತ್ತಾರೆಂದು 
ಹೇಳಿರುತ್ತಾರೆ. ಪ್ರತಿವಾದಿಗಳು ಸಾಲ ತೀರುವಳಿ ಮಾಡದೇ ಸುಸ್ತಿದಾರರಾಗಿದ್ದು ಸಾಲ ವಸೂಲಾತಿಗಾಗಿ ದಾವೆ ಹೂಡಲಾಗಿದೆಯೆಂದು ಷೆಡ್ಯೂಲ್ ಸ್ವತ್ತನ್ನು 
ಪ್ರತಿವಾದಿಗಳು ಪರಬಾರೆ ಮಾಡುವ/ ವಿಲೇ ಮಾಡುವ ಉದ್ದೇಶ ಹೊಂದಿದ್ದು ಅದನ್ನು ವಿಲೇ ಮಾಡಿದಲ್ಲಿ ಈ ದಾವೆಯಲ್ಲಿ ಮುಂದೆ ಆದೇಶ ಹೊರಡಿಸಿದರೂ 
ಅದನ್ನು ಜಾರಿ ಮಾಡಿ ಹಣ ವಸೂಲಿ ಮಾಡಿಕೊಳ್ಳಲು ತೊಂದರೆಯಾಗುವುದರಿಂದ ಅದನ್ನು ವಿಲೇ ಮಾಡಲು ಸಾಧ್ಯವಾಗದಂತೆ ತೀರ್ಪು ಪೂರ್ವ ಜಪ್ತಿ 
ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

ವಾದಿಯ ದಾವಾ ಅರ್ಜಿ ಕಲಂ 44 ರಡಿ ತೀರ್ಪು ಪೂರ್ವ ಜಪ್ತಿ ಆದೇಶ ಹೊರಡಿಸಲು ಸಲ್ಲಿಸಿರುವ ಅರ್ಜಿ ಹಾಗೂ ಅರ್ಜಿಯೊಂದಿಗೆ 
ಸಲ್ಲಿಸಿರುವ ದಾಖಲೆಗಳು ಹಾಗೂ ಅವರ ಪರ ವಕೀಲರ ವಾದ ಇವುಗಳನ್ನು ಪರಿಶೀಲಿಸಿ ಷೆಡ್ಯೂಲ್‌ ಸ್ವತ್ತನ್ನು ಪ್ರತಿವಾದಿಗಳು ವಿಲೇ ಮಾಡಿದಲ್ಲಿ 

ವೆಯಲ್ಲಿ ಡಿಕಿ ನೀಡಿದ್ದರೂ ಅದನ್ನು ಜಾರಿ ಮಾಡಲು ಸಾಧ್ಯವಿಲ್ಲದಂತಾಗುವುದೆಂಬ ವಾದಿಯ ಕೋರಿಕೆ ಪರಿಗಣಿಸಿ ಅರ್ಜಿದಾರರ 
ಅರ್ಜಿ ಪುರಸ್ಕರಿಸಿ ಈ ಕೆಳಕಂಡ ಷೆಡ್ಯೂಲ್ ಸ್ವತ್ತನ್ನು ತೀರ್ಪು ಪೂರ್ವ ಜಪ್ತಿ ಮಾಡಿ ಆದೇಶಿಸಿದೆ. 

ಪ್ರತಿವಾದಿಯು ಈ ಆದೇಶವನ್ನು ತೆರವುಗೊಳಿಸಲು ಇಚ್ಛಿಸಿದಲ್ಲಿ ರೂ . 28 ,80,217.00ಗಳನ್ನು ವಾದಿ ಸಂಸ್ಥೆಯಲ್ಲಿ ಭದ್ರತೆಗಾಗಿ ಠೇವಣಿ ಮಾಡಿ, 
ಠೇವಣಿ ಮಾಡಿದ ದಾಖಲೆಯನ್ನು ಈ ನೋಟೀಸು ಪಡೆದ 30 ದಿವಸಗಳೊಳಗಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಈ ಆದೇಶವನ್ನು ಸ್ಥಿರೀಕರಿಸಲಾಗುವುದೆಂದು 
ತಿಳಿಯುವುದು. 
ಷೆಡ್ಯೂಲ್ ಸ್ವತ್ತು : 


ಒಂದರಿಂದ ಐದರವರೆಗಿನ ಪ್ರತಿವಾದಿಯ ಹೆಸರಿನಲ್ಲಿರುವ ಬೆಂಗಳೂರು ಮಹಾನಗರ ಪಾಲಿಕೆ, 14ನೇ ಮೈನ್ ರಸ್ತೆ, ಲಕ್ಕಸಂದ್ರ ಲೇಔಟ್, ಸ್ವತ್ತಿನ 
ಹೊಸ ಸಂಖ್ಯೆ : 19 ( ಹಳೆ ನಂ . 444) ಬಿಬಿಎಂಪಿ ವಾರ್ಡ್ ನಂ . 62 , ಪಿಐಡಿ ನಂ . 62 - 24 -19ರಲ್ಲಿ ಪೂರ್ವ ದಿಂದ ಪಶ್ಚಿಮ ದಿಕ್ಕಿಗೆ 35 ಅಡಿ ಹಾಗೂ 
ಉತ್ತರ , ದಕ್ಷಿಣ 70 ಅಡಿ ಅಳತೆಯ ಒಟ್ಟು 2450 ಚದರಡಿಯ ಸ್ವತ್ತು ಇದಾಗಿದ್ದು ಇದಕ್ಕೆ ಚಕ್ಕುಬಂದಿ, 
ಪೂರ್ವ : ನಿವೇಶನ ಸಂಖ್ಯೆ : 443 
ಪಶ್ಚಿಮ : ನಿವೇಶನ ಸಂಖ್ಯೆ : 445 
ಉತ್ತರ : 
ದಕ್ಷಿಣ : ನಿವೇಶನ ಸಂಖ್ಯೆ : 453 


೩೯೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


೮ 


೧ 


ಚರಾಸ್ತಿ : 

1. ರೆಫ್ರಿಜರೇಟರ್‌- 1 
2. ವಾಷಿಂಗ್ ಮೆಷೀನ್-1 

ಸೋಫಾಸೆಟ್ಸ್ -1 
4. ಡೈನಿಂಗ್ ಟೇಬಲ್- 1 

ಫ್ಯಾನ್ಸ್ - 5 
6. ಸ್ಟೀಲ್ ಅಲ್ಟ್ರಾ -1 
7. ವುಡನ್ ಕಾಟ್ -5 
8. ಚೇರ್- 10 
9. ಕಂಪ್ಯೂಟರ್ 
10. ಕಾರ್ 
11. ಮೋಟಾರ್ ಬೈಕ್ಸ್ 

ಕ್ರಮ ಸಂಖ್ಯೆ : 1 ರಿಂದ 11 ರವರೆಗಿನ ಚರಾಸ್ತಿಗಳು 1 ರಿಂದ 5ರವರೆಗಿನ ಪ್ರತಿವಾದಿಗಳ ವಾಸಸ್ಥಳ ನಂ . 444, 14ನೇ ಕ್ರಾಸ್ , ಲಕ್ಕಸಂದ್ರ, 
ಆಡುಗೋಡಿ ಅಂಚೆ, ಆಡುಗೋಡಿ, ಬೆಂಗಳೂರು-560 030 . ರಲ್ಲಿರುತ್ತವೆ. 

ಈ ತೀರ್ಪು ಪೂರ್ವ ಜಪ್ತಿ ಆದೇಶವನ್ನು ಈ ದಿನ ದಿನಾಂಕ : 23 - 07 -2014 ರಂದು ನನ್ನ ರುಜು ಹಾಗೂ ಕಛೇರಿಯ 
ಮೊಹರಿಶಿಯೊಂದಿಗೆ ನೀಡಲಾಗಿದೆ. 
P R. 611. 

ಸಹಕಾರ ಸಂಘಗಳ ನಿಬಂಧಕರು, 
SC- 5 

ಕರ್ನಾಟಕ ರಾಜ್ಯ , ಬೆಂಗಳೂರು. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಜಿಲ್ಲಾಡಳಿತ ಭವನ , 2ನೇ ಮಹಡಿ, ಕೊಠಡಿ ಸಂ . 52 , 53 , ಕರೂರು 

ಕೈಗಾರಿಕಾ ಪ್ರದೇಶ, ಪಿ. ಬಿ. ರಸ್ತೆ, ದಾವಣಗೆರೆ , ಇವರ ಕಾರ್ಯಾಲಯ . 
ವಿಷಯ : ಸ್ಥಗಿತಗೊಂಡಿರುವ ಗಾಂಧಿನಗರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., ಗಾಂಧಿನಗರ , ದಾವಣಗೆರೆ - ತಾ , 

ಜಿಲ್ಲೆ, ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವೆ ಸಂಖ್ಯೆ : ಎಆರ್ - 31 /ಸಮಾಪನೆ/ 

ಗಾ . ಹಾ . ಸ. ಸಂ . ನಿ/ ಸಿಆರ್ - 24 /2014 - 15 , ದಿನಾಂಕ : 10 - 06 - 2014, 

2. ಈ ಕಛೇರಿ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ : ದಿನಾಂಕ : 26 - 06 - 2014, 
ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರು ಉಲ್ಲೇಖ (3) ರಲ್ಲಿ ಸಲ್ಲಿಸಿದ ಪ್ರಸ್ತಾವೆ ಪ್ರಕಾರ ವಿಷಯ ಸೂಚಿತ ಸಂಘವು 
ನೋಂದಣಿ ಸಂಖ್ಯೆ : ಎಆರ್ - 31/ ಆರ್‌ಜಿಎನ್ /38924 /2009 - 10 , ದಿನಾಂಕ : 20 -10 - 2009ರಲ್ಲಿ ನೋಂದಣಿಯಾಗಿದ್ದು , ಸಂಘದ ಕಾರ್ಯವ್ಯಾಪ್ತಿಯು 
ತಾಲ್ಲೂಕ್ ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿ ಹೊಂದಿದ್ದು, ಇದರ ಕಾರ್ಯಚಟುವಟಿಕೆಗಳು ಕಳೆದ 02 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ 
ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಸಮಿತಿ ಸಭೆ 
ನಡೆಸಿರುವುದಿಲ್ಲ, ಹಾಗೂ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಘವನ್ನು ಪುನಶ್ವೇತನಗೊಳಿಸುವಲ್ಲಿ ಆಡಳಿತ ಸಮಿತಿ ಸದಸ್ಯರು ಆಸಕ್ತಿ 
ಹೊಂದಿರುವುದಿಲ್ಲ . 2009 - 10ನೇ ಸಾಲಿನಿಂದ ಸಂಘದ ಲೆಕ್ಕಪರಿಶೋಧನೆ ಆಗಿರುವುದಿಲ್ಲ, ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ನಿಯಮ 
53ರನ್ವಯ ಅಗತ್ಯ ಮಾಹಿತಿಗಳನ್ನು ಇಲಾಖಾಧಿಕಾರಿಗಳಿಗೆ ಸಲ್ಲಿಸುತ್ತಿರುವುದಿಲ್ಲವೆಂದು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ವರದಿ ಮಾಡಿರುತ್ತಾರೆ. 
ಈ ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಕಾರಣ, ಈ ಕುರಿತು ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಉಲ್ಲೇಖ 
(2)ರ ರೀತ್ಯಾ ಕಾರಣಕೇಳಿ ನೋಟೀಸ್ ನೀಡಿದರೂ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ, ಈ ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ನಂ : ಡೀಆರ್ / ಡಿವಿಜಿ/ ಸ್ಥಗಿತ/ ಸಿಆರ್ - 44 / 2014 - 15 , ದಿನಾಂಕ : 25 - 07- 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ರನ್ವಯ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಓ : 139 : ಸಿಎಲ್ಎಂ : 2010, ದಿನಾಂಕ : 17 - 02 - 2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ 
ಉಪನಿಬಂಧಕರು, ಎನ್. ಸುರೇಶ್, ಆದ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ , ಸ್ಥಗಿತಗೊಂಡಿರುವ ಗಾಂಧಿನಗರ ಹಾಲು ಉತ್ಪಾದಕರ ಮಹಿಳಾ 
ಸಹಕಾರ ಸಂಘ ನಿ., ಗಾಂಧಿನಗರ , ದಾವಣಗೆರೆ - ತಾ - ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ , ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
73(1) ರನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ವೃತ್ತ- 2, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ದಾವಣಗೆರೆ ಇವರನ್ನು ಸಂಘದ 
ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. ಸಮಾಪಕರು ಸಂಘದ ಪ್ರಭಾರವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73ರ ಪ್ರಕಾರ ಪಡೆದುಕೊಳ್ಳತಕ್ಕದ್ದು . 
ಹಾಗೂ ಸಂಘದ ಆಸ್ತಿ - ಜವಾಬ್ದಾರಿಗಳ ವಿಲೇವಾರಿಗಾಗಿ ಆದ್ಯತಾಪಟ್ಟಿ ತಯಾರಿಸಿ, ಈ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಯ್ದೆ ಕಲಂ 74 ರನ್ವಯ 
ಸಮಾಪನಾ ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 


ಭಾಗ ೩ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 
ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 25 - 07 -2014 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
P . R . 612 

ಎನ್. ಸುರೇಶ್ 
SC -10 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಜಿಲ್ಲಾಡಳಿತ ಭವನ, 2ನೇ ಮಹಡಿ, ಕೊಠಡಿ ಸಂ . 52, 53 , ಕರೂರು 

ಕೈಗಾರಿಕಾ ಪ್ರದೇಶ, ಪಿ.ಬಿ . ರಸ್ತೆ, ದಾವಣಗೆರೆ, ಇವರ ಕಾರ್ಯಾಲಯ . 
ವಿಷಯ : ಸ್ಥಗಿತಗೊಂಡಿರುವ ರಾಜಗಾರ್ ಕ್ಯಾಂಪ್ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ ., ರಾಜಗಾರ್ ಕ್ಯಾಂಪ್, 

ದಾವಣಗೆರೆ - ತಾ , ಜಿಲ್ಲೆ , ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ರನ್ವಯ 

ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವೆ ಸಂಖ್ಯೆ : ಸನಿ - 31/ಸಮಾಪನೆ/ ಸಿಆರ್ 

21/2014 - 15, ದಿನಾಂಕ : 10 - 06 - 2014 . 

2. ಈ ಕಛೇರಿ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ : ದಿನಾಂಕ : 26 - 06 - 2014, 
ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರು ಉಲ್ಲೇಖ (1) ರಲ್ಲಿ ಸಲ್ಲಿಸಿದ ಪ್ರಸ್ತಾವೆ ಪ್ರಕಾರ ವಿಷಯ ಸೂಚಿತ ಸಂಘವು 
ನೋಂದಣಿ ಸಂಖ್ಯೆ : ಎಆರ್‌- 31/ ಆರ್‌ಜಿಎನ್/ 27104 /2000- 01, ದಿನಾಂಕ : 24 - 01 -2003ರಲ್ಲಿ ನೋಂದಣಿಯಾಗಿದ್ದು , ಸಂಘದ ಕಾರ್ಯವ್ಯಾಪ್ತಿಯು 
ತಾಲ್ಲೂಕ್ ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿ ಹೊಂದಿದ್ದು , ಇದರ ಕಾರ್ಯಚಟುವಟಿಕೆಗಳು ಕಳೆದ 02 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ 
ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಸಮಿತಿ ಸಭೆ 
ನಡೆಸಿರುವುದಿಲ್ಲ , ಹಾಗೂ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಘವನ್ನು ಮನಸ್ಸೇತನಗೊಳಿಸುವಲ್ಲಿ ಆಡಳಿತ ಸಮಿತಿ ಸದಸ್ಯರು ಆಸಕ್ತಿ 
ಹೊಂದಿರುವುದಿಲ್ಲ. 2010 -11ನೇ ಸಾಲಿನಿಂದ ಸಂಘದ ಲೆಕ್ಕಪರಿಶೋಧನೆ ಆಗಿರುವುದಿಲ್ಲ , ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ನಿಯಮ 
53ರನ್ವಯ ಅಗತ್ಯ ಮಾಹಿತಿಗಳನ್ನು ಇಲಾಖಾಧಿಕಾರಿಗಳಿಗೆ ಸಲ್ಲಿಸುತ್ತಿರುವುದಿಲ್ಲವೆಂದು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ವರದಿ ಮಾಡಿರುತ್ತಾರೆ. 
ಈ ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಕಾರಣ, ಈ ಕುರಿತು ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಉಲ್ಲೇಖ 
( 2) ರ ರೀತ್ಯಾ ಕಾರಣಕೇಳಿ ನೋಟೀಸ್ ನೀಡಿದರೂ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ, ಈ ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ನಂ . ಡಿಆರ್/ ಡಿವಿಜಿ/ ಸ್ಥಗಿತ/ ಸಿಆರ್ - 45 /2014 - 15, ದಿನಾಂಕ : 25 - 07 -2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ರನ್ವಯ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಓ : 139 : ಸಿಎಲ್ಎಂ : 2010 , ದಿನಾಂಕ : 17 - 02 - 2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ 
ಉಪನಿಬಂಧಕರು, ಎನ್. ಸುರೇಶ್, ಆದ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ರಾಜಗಾರ್ ಕ್ಯಾಂಪ್ ಹಾಲು ಉತ್ಪಾದಕರ 
ಮಹಿಳಾ ಸಹಕಾರ ಸಂಘ ನಿ ., ರಾಜಗಾರ್‌ಕ್ಯಾಂಪ್ , ದಾವಣಗೆರೆ - ತಾ - ಜಿಲ್ಲೆ , ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ 
ಕಲಂ 73 (1) ರನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ವೃತ್ತ- 2 , ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ದಾವಣಗೆರೆ ಇವರನ್ನು ಸಂಘದ 
ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. ಸಮಾಪಕರು ಸಂಘದ ಪ್ರಭಾರವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73ರ ಪ್ರಕಾರ ಪಡೆದುಕೊಳ್ಳತಕ್ಕದ್ದು, 
ಹಾಗೂ ಸಂಘದ ಆಸ್ತಿ - ಜವಾಬ್ದಾರಿಗಳ ವಿಲೇವಾರಿಗಾಗಿ ಆದ್ಯತಾಪಟ್ಟಿ ತಯಾರಿಸಿ, ಈ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಯ್ದೆ ಕಲಂ 74 ರನ್ವಯ 
ಸಮಾಪನಾ ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 

ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 25 - 07 - 2014 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
P. R. 613 

ಎನ್ . ಸುರೇಶ್ 
SC -10 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಜಿಲ್ಲಾಡಳಿತ ಭವನ, 2ನೇ ಮಹಡಿ, ಕೊಠಡಿ ಸಂ . 52 , 53 , ಕರೂರು 

ಕೈಗಾರಿಕಾ ಪ್ರದೇಶ, ಪಿ. ಬಿ. ರಸ್ತೆ, ದಾವಣಗೆರೆ , ಇವರ ಕಾರ್ಯಾಲಯ. 
ವಿಷಯ : ಸ್ಥಗಿತಗೊಂಡಿರುವ ತರಳಬಾಳು ನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ತರಳಬಾಳು ನಗರ , ದಾವಣಗೆರೆ - ತಾ , 

ಜಿಲ್ಲೆ, ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 12 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವೆ ಸಂಖ್ಯೆ : ಸನಿ - 31/ಸಮಾಪನೆ/ ಸಿಆರ್ 

22 /2014 - 15 , ದಿನಾಂಕ : 10 - 06 - 2014 , 


2 . ಈ ಕಛೇರಿ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ : ದಿನಾಂಕ : 26 - 06 -2014 , 


೩೯೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ, ಇವರು ಉಲ್ಲೇಖ (1) ರಲ್ಲಿ ಸಲ್ಲಿಸಿದ ಪ್ರಸ್ತಾವೆ ಪ್ರಕಾರ ವಿಷಯ ಸೂಚಿತ ಸಂಘವು 
ನೋಂದಣಿ ಸಂಖ್ಯೆ : ಎಆರ್ - 31/ ಆರ್‌ಜಿಎನ್ / 22631985 - 86 , ದಿನಾಂಕ : 04 - 12 - 1986ರಲ್ಲಿ ನೋಂದಣಿಯಾಗಿದ್ದು, ಸಂಘದ ಕಾರ್ಯವ್ಯಾಪ್ತಿಯು 
ತಾಲ್ಲೂಕ್ ಮಟ್ಟಕ್ಕಿಂತ ಕಡಿಮೆ ಕಾರ್ಯವ್ಯಾಪ್ತಿ ಹೊಂದಿದ್ದು, ಇದರ ಕಾರ್ಯಚಟುವಟಿಕೆಗಳು ಕಳೆದ 12 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತವೆ. ಸಂಘದ 
ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಆಡಳಿತ ಸಮಿತಿ ಸಭೆ 
ನಡೆಸಿರುವುದಿಲ್ಲ, ಹಾಗೂ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಘವನ್ನು ಪುನಶ್ವೇತನಗೊಳಿಸುವಲ್ಲಿ ಆಡಳಿತ ಸಮಿತಿ ಸದಸ್ಯರು ಆಸಕ್ತಿ 
ಹೊಂದಿರುವುದಿಲ್ಲ. 2010 -11ನೇ ಸಾಲಿನಿಂದ ಸಂಘದ ಲೆಕ್ಕಪರಿಶೋಧನೆ ಆಗಿರುವುದಿಲ್ಲ, ಮತ್ತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ನಿಯಮ 
53ರನ್ವಯ ಅಗತ್ಯ ಮಾಹಿತಿಗಳನ್ನು ಇಲಾಖಾಧಿಕಾರಿಗಳಿಗೆ ಸಲ್ಲಿಸುತ್ತಿರುವುದಿಲ್ಲವೆಂದು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ವರದಿ ಮಾಡಿರುತ್ತಾರೆ. 
ಈ ಸಂಘದಿಂದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ . ಕಾರಣ, ಈ ಕುರಿತು ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಉಲ್ಲೇಖ 
( 2) ರ ರೀತ್ಯಾ ಕಾರಣಕೇಳಿ ನೋಟೀಸ್ ನೀಡಿದರೂ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗದ ಹಿನ್ನೆಲೆಯಲ್ಲಿ, ಈ ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ನಂ . ಡಿಆರ್ / ಡಿವಿಜಿ/ ಸ್ಥಗಿತ/ಸಿಆರ್ - 43/ 2014 - 15 , ದಿನಾಂಕ : 25 - 07 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 2) ರನ್ವಯ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಓ : 139 : ಸಿಎಲ್ ಎಂ : 2010 , ದಿನಾಂಕ : 17 - 02 - 2011ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ ಸಂಘಗಳ 
ಉಪನಿಬಂಧಕರು, ಎನ್. ಸುರೇಶ್, ಆದ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ತರಳಬಾಳು ನಗರ ಹಾಲು ಉತ್ಪಾದಕರ 
ಸಹಕಾರ ಸಂಘ ನಿ., ತರಳಬಾಳು ನಗರ, ದಾವಣಗೆರೆ - ತಾ - ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
73(1)ರನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ವೃತ್ತ-2, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ದಾವಣಗೆರೆ ಇವರನ್ನು ಸಂಘದ 
ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. ಸಮಾಪಕರು ಸಂಘದ ಪ್ರಭಾರವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73ರ ಪ್ರಕಾರ ಪಡೆದುಕೊಳ್ಳತಕ್ಕದ್ದು, 
ಹಾಗೂ ಸಂಘದ ಆಸ್ತಿ - ಜವಾಬ್ದಾರಿಗಳ ವಿಲೇವಾರಿಗಾಗಿ ಆದ್ಯತಾಪಟ್ಟಿ ತಯಾರಿಸಿ, ಈ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಕಾಯ್ದೆ ಕಲಂ 74 ರನ್ವಯ 
ಸಮಾಪನಾ ಕಾರ್ಯ ನಿರ್ವಹಿಸಲು ಆದೇಶಿಸಿದೆ. 

ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ : 25 - 07 - 2014 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
P . R . 614 

ಎನ್. ಸುರೇಶ್ 
SC -10 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಜಿಲ್ಲಾಡಳಿತ ಭವನ , 2ನೇ ಮಹಡಿ, ಕೊಠಡಿ ಸಂ . 52 , 53 , ಕರೂರು 

- ಕೈಗಾರಿಕಾ ಪ್ರದೇಶ, ಪಿ. ಬಿ. ರಸ್ತೆ , ದಾವಣಗೆರೆ, ಇವರ ಕಾರ್ಯಾಲಯ . 
ವಿಷಯ : ಸಮಾಪನೆಗೊಂಡಿರುವ ಹೊಸೂರು ಅಲ್ ಅಮಾನತ್ ಪ್ರಾಥಮಿಕ ಬಳಕೆದಾರರ ಸಹಕಾರ ಸಂಘ ನಿ, ಕೆರೆಬಿಳಚಿ, ಚನ್ನಗಿರಿ 

ತಾಲ್ಲೂಕು ಇದರ ನೋಂದಣಿಯನ್ನು ರದ್ದು ಪಡಿಸುವ ಬಗ್ಗೆ . 
ಉಲ್ಲೇಖ : 1. ಈ ಕಛೇರಿ ಸಮ ಸಂಖ್ಯೆ ಪತ್ರ/ ಡಿಆರ್/ ಡಿವಿಜಿ/ ಎಲ್‌ಕ್ಯೂಡಿ/ ಸಿಆರ್/ - 02/2007 - 08, ದಿನಾಂಕ : 28 - 04 - 2007. 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ- ವಿಭಾಗ ದಾವಣಗೆರೆ ಇವರ ಪತ್ರ ಸಂಖ್ಯೆ : 

ಸನಿ -31/ ಸಮಾಪನೆ/ ಹೊಅಅಪಿಸಿಸಿಎಸ್ - ಕೆರೆಬಿಳಚಿ /ಸಿಆರ್ - 2013 -14 , ದಿನಾಂಕ : 26 -06 - 2014. 
ಪ್ರಸ್ತಾವನೆ : 

ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ , ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ : ಎಆರ್‌ಎಸ್ 
24/ಆರ್‌ಜಿಎನ್ / 72691990 -1991, ದಿನಾಂಕ : 14 - 06 -1990ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ , ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ ಉಲ್ಲೇಖ (1) ರಲ್ಲಿ ಸಹಕಾರ ಸಂಘಗಳ 
ಉಪನಿಬಂಧಕರು ದಾವಣಗೆರೆ ಇವರು ದಿನಾಂಕ : 28 - 04 -2007ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸದರಿ ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ ( 2) ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಮುಖಾಂತರ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ನಂ : ಡಿಆರ್/ ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್ - 02 /2007 - 08, ದಿನಾಂಕ : 30 - 06 - 2014 . 
ಪ್ರಸ್ತಾವನೆಯಲ್ಲಿ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಎಂಡಬ್ಲೂಸಿಎಲ್ಎಂ 2001, ದಿನಾಂಕ : 21 - 11 - 2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಎನ್. ಸುರೇಶ್, ಕೆ.ಸಿ.ಎಸ್. ಸಹಕಾರ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೨೫ 


ಸಂಘಗಳ ಉಪ ನಿಬಂಧಕರು ದಾವಣಗೆರೆ ಜಿಲ್ಲೆ, ದಾವಣಗೆರೆ ಆದ ನಾನು ಸಮಾಪನೆಗೊಂಡ ಹೊಸೂರು ಅಲ್ ಅಮಾನತ್ ಪ್ರಾಥಮಿಕ ಬಳಕೆದಾರರ 
ಸಹಕಾರ ಸಂಘ ನಿ., ಕೆರೆಬಿಳಚಿ, ಚನ್ನಗಿರಿ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ 
ದಿನಾಂಕದಿಂದ ಸದರಿ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸತಕ್ಕದ್ದು, ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು 
ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 33( ಎನ್) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ : 30 - 06 - 2014 ರಂದು ಹೊರಡಿಸಿರುತ್ತೇನೆ. 
P . R. 616 

ಸಹಕಾರ ಸಂಘಗಳ ಉಪ ನಿಬಂಧಕರು , 
SC-10 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಜಿಲ್ಲಾಡಳಿತ ಭವನ, 2ನೇ ಮಹಡಿ, ಕೊಠಡಿ ಸಂ . 52 , 53, ಕರೂರು 

ಕೈಗಾರಿಕಾ ಪ್ರದೇಶ, ಪಿ.ಬಿ. ರಸ್ತೆ, ದಾವಣಗೆರೆ , ಇವರ ಕಾರ್ಯಾಲಯ . 
ವಿಷಯ : ಸಮಾಪನೆಗೊಂಡಿರುವ ಹಾಲು ಉತ್ಪಾಕರ ಮಹಿಳಾ ಸಹಕಾರ ಸಂಘ ನಿ, ಕಣಿವೆಬಿಳಚಿ ಚನ್ನಗಿರಿ ತಾಲ್ಲೂಕು ಇದರ 

ನೋಂದಣಿಯನ್ನು ರದ್ದು ಪಡಿಸುವ ಬಗ್ಗೆ . 
ಉಲ್ಲೇಖ : 1. ಈ ಕಛೇರಿ ಸಮ ಸಂಖ್ಯೆ ಪತ್ರ / ಡಿಆರ್/ ಡಿವಿಜಿ/ಎಲ್ ಡಿ/ಸಿಆರ್ - 03/2007 - 08, ದಿನಾಂಕ : 28 - 04 -2007 . 

2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ- ವಿಭಾಗ ದಾವಣಗೆರೆ ಇವರ ಪತ್ರ ಸಂಖ್ಯೆ : 

ಸನಿ -31/ಸಮಾಪನೆ/ ಹಾ.ಉ .ಸ. ಸಂ . ನಿ/ಕಣಿವೆಬಿಳಚಿ/ಸಿಆರ್- /2013 -14, ದಿನಾಂಕ : 26 - 06 - 2014. 
ಪ್ರಸ್ತಾವನೆ : 

- ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ : ಸನಿ - 31/ ಆರ್‌ಜಿಎನ್‌/ 
27085 /1999 -2000, ದಿನಾಂಕ : 12 - 08 -1999ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, 
ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ ಉಲ್ಲೇಖ (1)ರಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು ದಾವಣಗೆರೆ 
ಇವರು ದಿನಾಂಕ : 28 - 04 - 2007ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚನ್ನಗಿರಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ 
ನೇಮಿಸಲಾಗಿದೆ. ಸದರಿ ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು 
ರದ್ದುಗೊಳಿಸಲು ಉಲ್ಲೇಖ ( 2) ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ 
ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ನಂ : ಡಿಆರ್ / ಡಿವಿಜಿ/ಎಲ್‌ಡಿ / ಸಿಆರ್ - 03/ 2007 - 08, ದಿನಾಂಕ : 30 - 06 - 2014, 
ಪ್ರಸ್ತಾವನೆಯಲ್ಲಿ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಿಎಂಡಬ್ಲೂಸಿಎಲ್‌ಎಂ 2001, ದಿನಾಂಕ : 21 -11- 2001ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಎನ್. ಸುರೇಶ್, ಕೆ.ಸಿ.ಎಸ್. ಸಹಕಾರ 
ಸಂಘಗಳ ಉಪ ನಿಬಂಧಕರು ದಾವಣಗೆರೆ ಜಿಲ್ಲೆ, ದಾವಣಗೆರೆ ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ., 
ಕಣಿವೆಬಿಳಚಿ, ಚನ್ನಗಿರಿ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ 
ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 33 ( ಎನ್ ) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ದಾವಣಗೆರೆ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ : 30 - 06 - 2014 ರಂದು ಹೊರಡಿಸಿರುತ್ತೇನೆ. 
P. R . 617 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC -10 

ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 
(ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ) 

ಹೆಚ್ಚುವರಿ ಅಧಿಸೂಚನೆ 
ಸಂಖ್ಯೆ :ಲೋಇ112 ಇಎಪಿ 2012 , ದಿನಾಂಕ : 11 - 08 -2014 . 
ಮಂಗಸೂಳಿ- ಲಕ್ಷೇಶ್ವರ ( ರಾಜ್ಯ ಹೆದ್ದಾರಿ ಸಂ . 73) ರ ಕಿ. ಮೀ . 229. 000 ರಿಂದ 248.40 ರವರೆಗೆ ಹುಬ್ಬಳ್ಳಿ ಧಾರವಾಡ ಮಧ್ಯ ಹೊಸೂರು 
ವೃತ್ತದಿಂದ ಧಾರವಾಡ ಜುಬ್ಲಿ ವೃತ್ತದವರೆಗೆ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಹಾಗೂ ಬಿ.ಆರ್‌. ಟಿ.ಎಸ್. ಯೋಜನೆಗಾಗಿ, 
ಅವಶ್ಯವಾಗಿರುವ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಅಧಿಸೂಚನೆಯನ್ನು ಸರ್ಕಾರದ 
ಕ್ರಮಾಂಕ ಸಂ . ಲೋಣ : 112 : ಇಎಪಿ : 2012 ( ³1) ಬೆಂಗಳೂರು, ದಿನಾಂಕ : 21 - 11 -2012 ರ ಕೆಳಗೆ ಘೋಷಿಸಿ ಕರ್ನಾಟಕ ರಾಜ್ಯಪತ್ರ ದಿನಾಂಕ : 
22 - 11 - 2012ರಲ್ಲಿ ಪ್ರಕಟಿಸಿದ್ದು ಇರುತ್ತದೆ. ಇದನ್ನಾದರಿಸಿ ಕೈಗೊಂಡ ಜಂಟಿ ಮೋಜಣಿ ಮಾಡುವ ಕಾಲಕ್ಕೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ 
ಹೆಚ್ಚುವರಿ ಜಮೀನುಗಳು ಅತ್ಯವಶ್ಯಕವಾಗಿದೆ ಎಂದು ಮುಖ್ಯ ಅಭಿಯಂತರರು , ಕೆಆರ್‌ಡಿಸಿಎಲ್ , ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ 


೩೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ಪ್ರಸ್ತಾವನೆಯನ್ನು ಪರಿಶೀಲಿಸಿ ರಾಜ್ಯ ಹೆದ್ದಾರಿ ಸಂ . 73 ರ ರಸ್ತೆ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ 
ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂ . 73 ರ ರಸ್ತೆ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ , ಸಿಬ್ಬಂದಿ ಅಥವಾ ಮುಖ್ಯ 
ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲೀ ಅಥವಾ 
ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಮುಖ್ಯ ಅಭಿಯಂತರರು, ಕೆಆರ್‌ಡಿಸಿಎಲ್, ಬೆಂಗಳೂರು ( ರಾಜ್ಯ ಹೆದ್ದಾರಿ ಪ್ರಾಧಿಕಾರ) ರವರ 
ಅನುಮತಿಯಿಲ್ಲದೇ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ , ಕರಾರು, ಭೋಗ್ಯ, ಲೀಜ್, ಅದಲು ಬದಲು ವಗೈರೆ ಮಾಡುವಂತಿಲ್ಲ. ಸದರಿ 
ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ 
ಮಾಡಿದ್ದರೂ ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ಸಹಾಯಕ ಆಯುಕ್ತರು ಹಾಗೂ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕರ್ನಾಟಕ ರಸ್ತೆ 
ಅಭಿವೃದ್ಧಿ ನಿಗಮ ನಿಯಮಿತ, ರಾಯಾಪುರ ಧಾರವಾಡ ಮತ್ತು ಕಾರ್ಯಪಾಲಕ ಇಂಜಿನಿಯರ್ ಕೆಆರ್‌ಡಿಸಿಎಲ್, ಯೋಜನಾ ಕಛೇರಿ, ಹುಬ್ಬಳ್ಳಿ ಮತ್ತು 
ಹುಬ್ಬಳ್ಳಿ ಮತ್ತು ಧಾರವಾಡ ತಹಶೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 

ಭೂ 

ಚಕ್ಕುಬಂದಿ 
ಸ್ವಾಧೀನಕ್ಕೆ 
ತರಹ 

ಪ್ರಾಪಲ್ಟಿ ಕಾರ್ಡ 
ಒಳಪಡುವ 
ಅ. | ಖಾತೆದಾರರ ಹೆಸರು ( ಪ್ರಾಪಲ್ಟಿ ಕಾರ | ಸಿ.ಟಿ. ಎಸ್ | (ಶೇ /ಬಿನ್ 

ಪ್ರಕಾರ ಒಟ್ಟು 
ಪ್ರಕಾರ) | ಶೇ / ವಸತಿ 

ರೂ . | ಪೈ | ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ 
( ವಿಸ್ತೀರ್ಣ 
/ ವಾಣಿಜ್ಯ ) 

( ಚ. ಮೀ .ಗಳಲ್ಲಿ) 
ಚ. ಮೀ . 
ಗಳಲ್ಲಿ) 
| 7 | 8 | | 

| 11 - 12 


ಆಕಾರ 


ನಂ . 


10 | 


ಗ್ರಾಮ : ಹುಬ್ಬಳ್ಳಿ ನಗರ ( ಎಂ . ತಿಮ್ಮಸಾಗರ /ಪೂರ್ವ ಭಾಗ) 


ತಾಲ್ಲೂಕ : ಹುಬ್ಬಳ್ಳಿ 


ಜಿಲ್ಲೆ : ಧಾರವಾಡ 


ಉಳಿದ 


123 / 


4608 


ವಾಣಿಜ್ಯ 


323 .42 


4607 


28043 .28 


ಜಮೀನು 


52ಎ 


ಉಳಿದ 


. 


| ಛೇರಮಾನ ಮಹಿಳಾ ವಿದ್ಯಾಪೀಠ 

ಹುಬ್ಬಳ್ಳಿ 
1. ವೀರಣ್ಣ ವೀರಭದ್ರಪ್ಪ ವಾಲಿ 
2. ಗಂಗಮ್ಮ ಕೋಂ ವೀರಣ್ಣ ವಾಲಿ 
3.ಜ್ಯೋತಿ ಕೋಂ ಜವಾಹರ ಹತ್ತರಕಿ 
4. ಕಿರಣ ವೀರಣ್ಣ ವಾಲಿ 
ಶಕುಂತಲಾ ಕೋಂ ಸುರೇಶ | 
ಹಿರೇಗೌಡರ 


4521 | ಬಿನ್‌ಶೇ 


98.14 


ರಸ್ತೆ 


4522 


809.18 


6 


ಜಮೀನು 


ಉಳಿದ 


4524 / ಡಿ 


ಬಿನ್‌ಶೇ 
(ಬಡಾವಣೆ) 


21 .56 


129.55 


ಜಮೀನು 


ಉಳಿದ 


ಪ್ರೆಸಿಡೆಂಟ್ ಮರಾಠಾ ಭಾರತೀಮಠ 
ಹುಬ್ಬಳ್ಳಿ 


4282 


| ವಾಣಿಜ್ಯ 


0 . 93 


ರಸ್ತೆ 


378 /ಸಿ | 4283 | 


4283 


2729.65 


ಜಮೀನು 


444 .05 


31711 .66 


ತಾಲ್ಲೂಕ : ಹುಬ್ಬಳ್ಳಿ 


ಜಿಲ್ಲೆ : ಧಾರವಾಡ 


46. 84 


- 


ರಸ್ತೆ 


ಉಳಿದ 

[ ರಸ್ತೆ 
ಜಮೀನು 


22ಬಿ/ 
21ಬಿ 


273 . 43 


21ಎ 


ಗ್ರಾಮ : ಹುಬ್ಬಳ್ಳಿ ನಗರ ( ಎಂ . ತಿಮ್ಮಸಾಗರ / ಪಶ್ಚಿಮ ಭಾಗ) 

1. ಗುರುಶಿದ್ದವ್ವ ಕೋಂ ನಿಂಗಪ್ಪ 
ಶೆಲ್ಲಿಕೇರಿ 

22ಬಿ / 
2. ನಾಗರಾಜ ನಿಂಗಪ್ಪ ಶೆಲ್ಲಿಕೇರಿ 

ಬಿನ್‌ಶೇ 
3. ನಾಗರತ್ನ ಶರಣಬಸಪ್ಪ ಅಂಗಡಿ 
4. ಅಕ್ಕಮಹಾದೇವಿ ಶಿವಪ್ಪ ಅಂಗಡಿ 
ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಮಠ 
ಉಣಕಲ್ ವ್ಯವಸ್ಥಾಪಕರು ಪಂಚಜನ 

1.ಸಂಗಪ್ಪ ಮೂರಸಾವಿರಪ್ಪ ಕೊರವಿ 
6 . 2.ಬಸವಣ್ಣೆಪ್ಪ ಲಕ್ಷ್ಮಪ್ಪ ತೋರಗಲ್ಲ 3478 | ದೇವಸ್ಥಾನ | 

| 
3. ಚನ್ನವೀರಪ್ಪ ಶಿವಪ್ಪ ಬೇಳ್ಳಿಗೇರಿ 
4. ಬಸವಣ್ಣೆಪ್ಪ ಫಕ್ಕಿರಪ್ಪ ಬುಡ್ಡಿ 
5. ಫಕ್ಕಿರಪ್ಪ ಗೋವಿಂದಪ್ಪ ಜಾಧವ 

ಒಟ್ಟು 


48.79 


| 


- 


| 


- 


| 


ರಸ್ತೆ 


ಉಳಿ 
, 
ಜಮೀನು 


3476 . 


3476 


214 . 68 


95 . 63 


488.11 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬ , ೨೦೧೪ 


೩೯೨೭ 


1 . 


4 


10 . 


1 


1 


) 


ಗ್ರಾಮ : ಜೋನ್5 


ತಾಲ್ಲೂಕ : ಹುಬ್ಬಳ್ಳಿ 


- ಜಿಲ್ಲೆ : ಧಾರವಾಡ 


1343 


ಉಳಿದ 


1303ಎ 


ಶಾಂತಾ ಕೋಂ ಮಾರುತಿ ಬೆಟಗೇರಿ 


1304 


ವಸತಿ 


73 . 59 


ರಸ್ತೆ 


93 .22 


ಜಮೀನು 


1300 


1302 


1. ಸ್ವಲ್ಲಾ 


1066 


2 . ದೇವಾನಂದ 


1067 + 


1049 + 


ವಸತಿ 


85 . 7 


ಉಳಿದ 

| ರಸ್ತೆ 
ಜಮೀನು 


161 . 06 


3 . ಸುನೀಲ ಮನೋಹರ ದೇಸಾಯಿ 


1068 


49 + 1 


1050 


+ 05 


4 . ಬೇನಾ ಕೋಂ ಲೂಥರ ಗಾಟೆ 


ಒಟ್ಟು 


159 .29 


254.28 


ಸಮಗ್ರ ಒಟ್ಟು 


698.97 


32454.05 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇಂ . ವಿಜಯ್. ಭೀ . ಚಂದಾಪುರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಬಾಹ್ಯ ಅನುದಾನಿತ ಯೋಜನೆಗಳ ( EAP ), 
PR. 625 

ಲೋಕೋಪಯೋಗಿ, ಬಂದರು ಹಾಗೂ 
SC - 200 

ಒಳನಾಡು ಜಲ ಸಾರಿಗೆ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 43 ಎಲ್ ಆರ್ ಎಂ 2012 , ಬೆಂಗಳೂರು, ದಿನಾಂಕ : 22 - 07 - 2014 
ದಿ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ, ಹುಲಕೋಟಿ ಇವರಿಗೆ ಗದಗ ತಾಲ್ಲೂಕು, ಹುಲಕೋಟಿ ಗ್ರಾಮದ ರಿ. ಸ. ನಂ . 229 /1 + 2ಎ ರಲ್ಲಿ 04 
ಎಕರೆ 34 ಗುಂಟೆ ಹಾಗೂ 218 /lಎ ರಲ್ಲಿ 01 ಎಕರೆ 35 ಗುಂಟೆ ಒಟ್ಟು 6 ಎಕರೆ 29 ಗುಂಟೆ ಕೃಷಿ ಜಮೀನನ್ನು ಆಸ್ಪತ್ರೆ ಹಾಗೂ ಸಿಬ್ಬಂದಿಗಳ ವಸತಿ ಗೃಹ 
ನಿರ್ಮಿಸುವ ಉದ್ದೇಶಕ್ಕಾಗಿ ಖರೀದಿಸಲು ಅನುಮತಿ ನೀಡುವಂತೆ ಶಿಫಾರಸ್ಸು ಮಾಡಿ, ಜಿಲ್ಲಾಧಿಕಾರಿ , ಗದಗ ಜಿಲ್ಲೆ ಇವರು ಪ್ರಸ್ತಾವನೆ ಸಂಖ್ಯೆ : ಕೆಎಲ್‌ಆರ್‌. 
109, ಸಿಆರ್ - 02 /2011 -12, ದಿನಾಂಕ : 22 - 08 - 2013 ನ್ನು ಸಲ್ಲಿಸಿದ್ದರು ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 
1961ರ ಕಲಂ 109 (1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು 
ಪೂರೈಸಿರುವುದರಿಂದ, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 79ಎ , 79ಬಿ , ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109(1ಎ) ರಡಿ 
ಮೇಲ್ಕಂಡ ಜಮೀನನ್ನು ಖರೀದಿಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ : 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್ ಅಪ್ ಷೇರು ಬಂಡವಾಳ ಹೊಂದಿದ 
ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ /ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ. ಒ . ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ , 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳು/ಕಾಯೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 

1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು . 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 


೩೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೩ 
ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 
ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
P .R . 626 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC - 20 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 

COMMERCIAL TAX DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT, 2003 . 
Sub : KVAT Act, 2003 - Clarification under Section 59 (4 ) regarding the rate of tax applicable on Nutralite -reg . 
Ref : Application dated : 05 .07 .2014 of M /s . Cadila Health Care Ltd ., Bangalore ( TIN :29280086479) 


In the application cited above of M /s . Cadila Health Care Limited , Bangalore Hub , Sy . No. 14 , Makali Village , Dasanapura 
Hobli, Bangalore- 560123 has sought clarification regarding the rate of tax applicable on Nutralite . 

2. Section 59 (4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do , for the purpose ofmaintaining uniformity in the 
work of assessments and collection of revenue. It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 
3. Hence the following clarification is issued . 

CLARIFICATION NO . CLR .CR .59 /2014 - 15 , DATED : 25 - 07 -2014 
It is hereby clarified that Nutralite is liable to tax at 14 .5 % from 01.08 .2012 as unscheduled goods under section 4 ( 1)(b )(iii) of 
the Karnataka Value Added Tax Act, 2003. 


P . R . 627 

AJAY SETH 
SC - 100 

Commissioner of Commercial Taxes, 

(Karnataka ), Bangalore 
Assistant Commissioner of Commercial Taxes LVO - 170 , Tumkur. 

Notification 

NO .ACCT/LVO -170/2014- 15 , Dated 11- 06 - 2014 
By virtue of the provision of the rule 12 (5 ) of the CST (Registration and Turnover) Rule , 1957and rule 1975 and rule (e ) of the 
CST (Karnataka ) rule , 1975 it is Here by notified for general information that there declaration in F - Form below is declared to be 
obsolete and invalid 


Number of 
(Including 
Code No) Of 
Declaration 
Form Lost/ 
Destroyed Or 

stolen . 


Name & Address of the 

dealer to whom 

Declaration 
Forms/is/are issued by 
The department with 
date of F From issue 


Registration 
Certificate No 
Of the dealer 
under CST Act, 

1956 . 


The Address 
of the dealer 
to whom the 
declaration is 

lare sent 


Date of 
Issue of 
From by 

the 


Whether 

Lost/ 
stolen 


Remarks 


Idestroyed 


dealer 


3 


8 


1 


KA - F - 0099907 


29370403474 


JP .DYE Chem . 
Pvt.Ltd 
Chennai 
33431002350 


21 - 12 . 11 


Lost in 
Transit 


Issued For The Period 
of 09 -04 -2011. Invoice 
No.09 & 10 
RS.3 ,67, 380. 


JP . DYE . Chem . Pvt. ltd . 
plate No. 25 & 26 
Antharasanahalli Industrial 
Area II Phase , Tumkur. 
JP .DYE .Chem . Pvt. ltd . 
Plate No.25 & 26 
Antarasanahalli Industrial 
Area II Phase , Tumkur 


2 


KA - F -0099908 


29370403474 


JP .DYE .Chem . 
Pvt.Ltd Chennai 
33431002350 


21- 12 -11 


Lost in 
Transit 


Issued For the period 
or 18 - 05 - 2011.Invoice 
No.42 & 43 . 
Rs 9 ,29 ,055 . 


Lost in 


KA . F . 0099909 


JP .DYE .Chem . pvt. ltd . 
Plate No.25 & 26 | 

29370403474 
Antharasanahalli Industrial 
Area II Phase , Tumkur. 


JP .DYE Chem . 
Pvt.Ltd . 
Chennai 
33431002350 


21 . 12 -11 


Issued For the Period 
of 14 -07 - 2011 Inv . 
No.72 , 22 -07 -2011 
Inv.No.81, 
Rs.7 , 26 ,214 


Transit 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೨೯ 


- 1 


| 


2 


- 


3 


8 . 


_ 4 | KA- F - 0099910 


JP .DYE .Chem . pvt. ltd . 
Plate No.25. & 26 
Antharasanahalli Industrial 
Area II Phase , Tumkur 


29370403474 


JP .DYE . Chem . 
Pvt.Ltd Chennai | 21 - 12 -11 . 
33431002350 


Lost in 
Transit 


Issued For the Period 
of 02- 08- 2011 . Inv No 
95, 05- 8- 2011 , Inv no 
97, 31 . 08€2011 , Inv no 
111, RS .5,12,355 . 
Issued For the Period 
Of 09- 09- 2011. Inv 
No.125, 14- 09 -2011 
Inv. No 312, 
14°09- 2011 Inv No . 
133,16- 09 -2011 Inv 
No 137 , 28- 09 - 2011 
Inv 

No150 , 
28- 09 2011 Inv no 
151 

Rs . 
19 ,87, 004 


5 | KA-F-0099911 


JP .DYE .Chem pvt. ltd . 
Plate No.25 & 26 
Antharasanahalli Industrial 
Area II Phase , Tumkur. 


29370403474 


JP .DYE Chem . 
Pvt.Ltd Chennai | 21 - 12 -11. 
33431002350 


Lost in 
Transit 


JP .DYE .Chem . 
Plate No . 25 


Pvt. 

& 


ltd . 
26 


JP.DYE. Chem. 
Pvt.Ltd Chennai | 21 -12-11 


6 | KA- F- 0099912 


29370403474 


Lost in 
Transit 


Issued For The Period 
of 25- 07- 2011 , Inv 
NO.185 , 
Rs.3, 93, 637. 


Anthransanahalli 


Industrial 


Area II Phase , Tumkur 


33431002350 


7 | KA- F - 0099913 


JP .DYE. Chem Pvt. ltd . 
Plate No . 25 & 26 
Antharasanahalli Industrial 
Area II Phase , Tumkur 


29370403474 


JP.DYE . Chem. 
Pvt.Ltd Chennai | 21 -12-11 
33431002350 


Lost in 
Transit 


Issued For the Period 
Of 05- 01 -2011.Inv 
No . 222.13- 01- 012. 
Inv No. 227 , 25 - 01 
2012. Inv No 234 , 
30- 01- 2012 Inv No 
238. Rs .16, 52 ,418, 


JP .DYE . Chem. 


JP. DYE . Chem . Pvt. ltd . 
plate No. 25 & 26 
Antharasanahalli Indusrial 
Area II Phase , Tumkur 


8 | KA- F - 0099915 


Issued For The Period 
Of 07 -02 -2012 , Inv 
No244 , 18- 02 - 2012 
Inv No. 253, 
20 - 02- 2013 Inv No. 
254 , 20- 02- 2012 Inv 
No 255 , 


29370403474 


Pvt.Ltd Chennai 


Lost in 
Transit 


21 -12 -11 


33431002350 


Rs. 20 , 88,533 . 


Issued For The Period 


JP .DYE . Chem 


9 | KA- F -0099916 


JP .DYE . Chem . Pvt. ltd. 
plate No. 25 & 26 
Antharasanahalli Indusrial 
Area II Phase , Tumkur 


29370403474 


Pvt.Ltd 
Chennai 


21 - 12 -11. 


Lost in 
Transit 


Of 26- 03 - 2012, Inv 
No 282, 27 - 03- 2012 
Inv No 258 , 
27 - 03 - 2012 Inv No 
286 , 28 - 03- 2012 Inv 
No 289 , Rs.42 , 03 ,114 


33431002350 


P . R . 628 

Asst. Commissioner of Commercial Taxes, 

LVO - 170, Tumkur. 
ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ , ಕೌಶಲ್ಯ ಭವನ, ಡೈರಿ ವೃತ್ತ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 

ಅಧಿಸೂಚನೆ | 
ಸಂಖ್ಯೆ : ಉತಇ / ತರಬೇತಿ/ ಆಡಳಿತ - 6 / ಇತರೇ ( ಎ)/13 - 14 , ಬೆಂಗಳೂರು, ದಿನಾಂಕ : 04 - 04 - 2014 
ವಿಷಯ : ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ- 2013 

ರಡಿಯಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗದ ಗ್ರೂಪ್- ಬಿ , ಸಿ ಮತ್ತು ಡಿ ವೃಂದಗಳಲ್ಲಿ 

ಹೈದ್ರಾಬಾದ್ ಕರ್ನಾಟಕ ಪ್ರದೇಶದವರಿಗಾಗಿ ಅನುಚ್ಛೇದ- 371( ಜೆ) ಅಡಿಯಲ್ಲಿ ಹುದ್ದೆಗಳನ್ನು ಗುರುತಿಸುವ ಕುರಿತು. 
ಉಲ್ಲೇಖ : ಸರ್ಕಾರದ ಆದೇಶ ಸಂ . ಡಿಪಿಎಆರ್ 06 ಪಿಎಲ್‌ಎಕ್ಸ್ 2012 , ಬೆಂಗಳೂರು, ದಿನಾಂಕ : 06 - 11 -2013 . 


೩೯೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ಕ್ರಮ 


ಹುದ್ದೆ 


ಸಂಖ್ಯೆ 


( ರೂ . 


ಭಾರತೀಯ ಸಂವಿಧಾನದ ಅನುಚ್ಛೇದ- 371( ಜೆ ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದ್ರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ - 2013 ರ Chapter-II ಕಂಡಿಕೆ 13 ರನ್ವಯ ಇಲಾಖೆಯ ತರಬೇತಿ ವಿಭಾಗದ 
ಸೇವೆಯಲ್ಲಿನ ಹುದ್ದೆಗಳಲ್ಲಿ ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯದ ತರಬೇತಿ ವಿಭಾಗ ಕಛೇರಿಯನ್ನು ರಾಜ್ಯ ಮಟ್ಟದ ಕಛೇರಿಯೆಂದು 
ಗುರುತಿಸಲಾಗಿದೆ. 

ಸದರಿ ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದಗಳವಾರು ಹೈದ್ರಾಬಾದ್ ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ ಒಳಪಡುವ ಕಛೇರಿಗಳ ಸ್ಥಳೀಯ 
ವ್ಯಕ್ತಿಗಳಿಗೆ ನಿಗದಿಪಡಿಸಿರುವ ಶೇ . 8 ರಷ್ಟು ಹುದ್ದೆಗಳನ್ನು ಅನುಸೂಚಿ-1 ರಲ್ಲಿದ್ದಂತೆ ( ಪ್ರತಿ ಲಗತ್ತಿಸಿದೆ) ಮೀಸಲಿರಿಸಿ ಗುರುತಿಸಿದ್ದು ಹಾಗೂ ಹೈದ್ರಾಬಾದ್ 
ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಇಲಾಖೆಯ ತರಬೇತಿ ವಿಭಾಗದ ಕಛೇರಿಗಳ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದಗಳವಾರು ಸ್ಥಳೀಯ ವ್ಯಕ್ತಿಗಳಿಗೆ ಶೇ . 75 ರಷ್ಟು 
ವೃಂದ - ಬಿ ಹುದ್ದೆಗಳನ್ನು ಶೇ . 80 ರಷ್ಟು ವೃಂದ - ಸಿ ಹುದ್ದೆಗಳನ್ನು ಮತ್ತು ಶೇ . 85 ವೃಂದ ಡಿ ಹುದ್ದೆಗಳನ್ನು ಅನುಸೂಚಿ- 2 ರಲ್ಲಿದ್ದಂತೆ 
( ಪ್ರತಿ ಲಗತ್ತಿಸಿದೆ) ಮೀಸಲಿರಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. 

ಆಯುಕ್ತರು , 

ಉದ್ಯೋಗ ಮತ್ತು ತರಬೇತಿ. 

ಅನುಸೂಚಿ- 1 
ರಾಜ್ಯ ಮಟ್ಟದ ಕಛೇರಿ, ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ ( ತರಬೇತಿ ವಿಭಾಗ) ಬೆಂಗಳೂರು, ಇಲ್ಲಿ ಶೇಕಡ 8 ರಷ್ಟು ಹುದ್ದೆಗಳು 
ವೇತನ 

ಸ್ಥಳೀಯ ವೃಂದದಲ್ಲಿ ಹೈ - ಕ 
ಶ್ರೇಣಿ ಮಂಜೂರಾದ ನೇರ 

ಪ್ರದೇಶದವರಿಗಾಗಿ ಗುರುತಿಸಲಾದ 

ಮುಂಬಡ್ತಿ 
ವೃಂದ ಬಲ ನೇಮಕಾತಿ 

ಶೇ . 8 ರಷ್ಟು ಹುದ್ದೆಗಳು 
ಗಳಲ್ಲಿ) 

ನೇ . ನೇ . ಮುಂಬಡ್ತಿ | ಒಟ್ಟು 
3 . 
ಸಹಾಯಕ ನಿರ್ದೇಶಕರು ( ತರಬೇತಿ) . 24000 

ಶೇಕಡಾ 33 1/3 ರಷ್ಟು ನೇರ 
45300 

ನೇಮಕಾತಿ ಶೇಕಡಾ 33 1/3 
ರಷ್ಟು 

ತರಬೇತಿ 
ಅಧಿಕಾರಿಯಿಂದ ಮುಂಬಡ್ತಿ 
ಶೇಕಡಾ 33 1/3 ರಷ್ಟು 
ಕಿ. ತ. ಅ . ಗಳ ವರ್ಗಾವಣೆ 
ಮುಂಬಡ್ತಿ 

_ 3 | - 4 
ಆಡಳಿತ ಅಧಿಕಾರಿ 

21600 

ಶೇಕಡಾ 100 ರಷ್ಟು | ಅನ್ವಯಿಸುವುದಿಲ್ಲ (ಒಂದು ಹುದ್ದೆ 
40050 

ಮುಂಬಡ್ತಿ 

ಮಾತ್ರ ಮಂಜೂರಾಗಿರುತ್ತದೆ) 
3 , ತರಬೇತಿ ಅಧಿಕಾರಿಗಳು 

21600 

ಶೇಕಡಾ 100 ರಷ್ಟು 
40050 

ಮುಂಬಡ್ತಿ 
ಕಛೇರಿ ಅಧೀಕ್ಷಕರು 

20000 

ಶೇಕಡಾ 100 ರಷ್ಟು 
36300 

ಮುಂಬಡ್ತಿ 
ಪ್ರಥಮ ದರ್ಜೆ ಸಹಾಯಕರು 

14550 ಶೇಕಡಾ 50 ರಷ್ಟು ನೇರ | 2 

2 | | 
26700 

ನೇಮಕಾತಿ ಶೇಕಡಾ 50 ರಷ್ಟು 

ಮುಂಬಡ್ತಿ 

22 21 
ದ್ವಿತೀಯ ದರ್ಜೆ ಸಹಾಯಕರು | 11600 - 21 ಶೇಕಡಾ 67 ರಷ್ಟು ನೇರ 

21000 

ನೇಮಕಾತಿ ಶೇಕಡಾ 33 ರಷ್ಟು 

ಮುಂಬಡ್ತಿ 

14 
7. ಶೀಘ್ರಲಿಪಿಗಾರರು 

14550 

ಶೇಕಡಾ 66 2 /3 ರಷ್ಟು ನೇರ 
26700 

ನೇಮಕಾತಿ ಶೇಕಡಾ 33 1 /3 | 

ರಷ್ಟು ಮುಂಬಡ್ತಿ 
6 | 2 


43 


8 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬, ೨೦೧೪ 


೩೯೩೧ 


3 


| 


5 . 


4 
13 


ಬೆರಳಚ್ಚುಗಾರರು 


- 


2 


11600 
21000 


ಶೇಕಡಾ 100 ರಷ್ಟು ನೇರ 

ನೇಮಕಾತಿ 
ಶೇಕಡಾ 100 ರಷ್ಟು ನೇರ 

ಮುಂಬಡ್ತಿ 


ವಾಹನ ಚಾಲಕರು 


9 . 


11600 
21000 


ಜಮೇದಾರ್/ ಸಮೂಹ- ಡಿ 


9600 
14550 


ಶೇಕಡಾ 100 ರಷ್ಟು ನೇರ 

ನೇಮಕಾತಿ 


ಕ್ರಮ 


ಹುದ್ದೆ 


ಸಂಖ್ಯೆ 


1 


22 


ರಷ್ಟು 


ಆಯುಕ್ತರು, 

ಉದ್ಯೋಗ ಮತ್ತು ತರಬೇತಿ. 
ಅನುಸೂಚಿ- 2 
ವೇತನ 

ಸ್ಥಳೀಯ ವೃಂದದಲ್ಲಿ ಹೈ -ಕ 
ಶ್ರೇಣಿ ಮಂಜೂರಾದ ನೇರ 

ಪ್ರದೇಶದವರಿಗಾಗಿ ಗುರುತಿಸಲಾದ 

ಮುಂಬಡ್ತಿ 
( ರೂ . ವೃಂದ ಬಲ ನೇಮಕಾತಿ 

ಶೇ . 8 ರಷ್ಟು ಹುದ್ದೆಗಳು 
ಗಳಲ್ಲಿ) 

| ನೇ . ನೇ . | ಮುಂಬಡ್ತಿ | ಒಟ್ಟು 
2 

ಇಲಾಖೆಯ ಪ್ರಾದೇಶಿಕ ಮಟ್ಟದ ಕಛೇರಿಗಳಲ್ಲಿ-ಗ್ರೂಪ್- ಬಿ ವೃಂದ , ಮೀಸಲಾತಿ - 75 % 
ಸಹಾಯಕ ನಿರ್ದೇಶಕರು ( ತ) 24000 

ಶೇಕಡಾ 33 1 /3 ರಷ್ಟು ನೇರ | 6 | 11 
45300 

ನೇಮಕಾತಿ ಶೇಕಡಾ 33 1/3 | 

ತರಬೇತಿ 
ಅಧಿಕಾರಿಯಿಂದ ಮುಂಬಡ್ತಿ 
ಶೇಕಡಾ 33 1/3 ರಷ್ಟು 
ಕಿ.ತ. ಅ. ಗಳ ವರ್ಗಾವಣೆ 
ಮುಂಬಡ್ತಿ 

8 | 14 
ಆಡಳಿತ ಅಧಿಕಾರಿ 

21600 

ಶೇಕಡಾ 100 ರಷ್ಟು 
40050 

ಮುಂಬಡ್ತಿ 
ಇಲಾಖೆಯ ಪ್ರಾದೇಶಿಕ ಮಟ್ಟದ ಕಛೇರಿಗಳಲ್ಲಿ ಗ್ರೂಪ್- ಸಿ ವೃಂದ, ಮೀಸಲಾತಿ - 80 % 
ತರಬೇತಿ ಅಧಿಕಾರಿಗಳು 

21600 ಶೇಕಡಾ 100 ರಷ್ಟು 

31 
40050 

ಮುಂಬಡ್ತಿ 
ಕಿರಿಯ ತರಬೇತಿ ಅಧಿಕಾರಿಗಳು 17650 414 ಶೇಕಡಾ 100 ರಷ್ಟು ನೇರ | 332 

332 
32000 

ನೇಮಕಾತಿ 
ಕಛೇರಿ ಅಧೀಕ್ಷಕರು 

20000 

ಶೇಕಡಾ 100 ರಷ್ಟು 
36300 

ಮುಂಬಡ್ತಿ 
ಪ್ರಥಮ ದರ್ಜೆ ಸಹಾಯಕರು 14550 

82 ಶೇಕಡಾ 50 ರಷ್ಟು ನೇರ| 33 
26700 

ನೇಮಕಾತಿ ಶೇಕಡಾ 50 ರಷ್ಟು 
ಮುಂಬಡ್ತಿ 

41 
ದ್ವಿತೀಯ ದರ್ಜೆ ಸಹಾಯಕರು | 11600- 48 * ಶೇಕಡಾ 67 ರಷ್ಟು ನೇರ | 26 | 13 | 39 

21000 

ನೇಮಕಾತಿ ಶೇಕಡಾ 33 ರಷ್ಟು 

ಮುಂಬಡ್ತಿ 
32 | 16 . 


38 


- 


- 


10 . 


25 , 


33 


| 


66 


41 


13 


ಶೀಘ್ರಲಿಪಿಗಾರರು 


14550 
26700 


ಶೇಕಡಾ 66 2 /3 ರಷ್ಟು ನೇರ | 
ನೇಮಕಾತಿ ಶೇಕಡಾ 33 1 /3 

ರಷ್ಟು ಮುಂಬಡ್ತಿ 


ಅನ್ವಯಿಸುವುದಿಲ್ಲ. 
(ಒಂದು ಹುದ್ದೆ ಮಾತ್ರ 
ಮಂಜೂರಾಗಿರುತ್ತದೆ) 


೩೯೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


- 3 


| 


4 


| 


8 | 


15. | 


ಬೆರಳಚ್ಚುಗಾರರು 


11600 
21000 


17 


ಶೇಕಡಾ 100 ರಷ್ಟು ನೇರ 

ನೇಮಕಾತಿ 


14 | 


ಇಲಾಖೆಯ ಪ್ರಾದೇಶಿಕ ಮಟ್ಟದ ಕಛೇರಿಗಳಲ್ಲಿ -ಗ್ರೂಪ್- ಡಿ ವೃಂದ, ಮೀಸಲಾತಿ - 85 % 


ಕಾರ್ಯಾಗಾರ ಸಹಾಯಕರು 


10400 
16400 


- 


_ 53 


ಶೇಕಡಾ 100 ರಷ್ಟು 

ಮುಂಬಡ್ತಿ 
ಶೇಕಡಾ 100 ರಷ್ಟು ನೇರ 

ನೇಮಕಾತಿ 


9600 


18, | ಜಮೇದಾರ್ / ಸಮೂಹ-ಡಿ 


ಜಮೇದಾರ್/ ಸಮೂಹ- ಡಿ | 


96890 


96 


82 


14550 


P . R . 629 


ಆಯುಕ್ತರು, 
ಉದ್ಯೋಗ ಮತ್ತು ತರಬೇತಿ. 


SC-100 


ಒಳಾಡಳಿತ ಸಚಿವಾಲಯ 


ಅಧಿಕೃತ ಜ್ಞಾಪನ 
ಸಂಖ್ಯೆ : ಒಣ 198 ಪಿಪಿಇ 2014, ಬೆಂಗಳೂರು, ದಿನಾಂಕ: 07ನೇ ಆಗಸ್ಟ್ , 2014 
ವಿಷಯ : ದಿನಾಂಕ: 01- 01 - 2014ರಲಿದಂತೆ ಅಭಿಯೋಗ ಮತ್ತು ಸರ್ಕಾರಿ ವಾಜಗಳ ಇಲಾಖೆಯ 

ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ವೃಂದದ ಅಧಿಕಾರಿಗಳ 

ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ: 1. ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಪತ್ರ 

ಸಂಖ್ಯೆ: ಡಿಪಿಎನ್‌ /ಸಿಶಾ /U/ 03 /2014 - 15 , ದಿನಾಂಕ: 23 - 04 - 2014 , 

2 . ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಮ ಸಂಖ್ಯೆ: ದಿನಾಂಕ: 11- 06 - 2014 . 
ದಿನಾಂಕ: 01 -01- 2014ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ 
ಸರ್ಕಾರಿ ವಕೀಲರ ವೃಂದದ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ಅನುಬಂಧ -1ರಲ್ಲಿ ಪ್ರಕಟಿಸಲಾಗಿದೆ. 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು – ಬಿ). 

ಅನುಬಂಧ - 1 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರ - ವ - ಸಹಾಯಕ ಸರ್ಕಾರಿ 
ವಕೀಲರ ವೃಂದದ ಜೇಷ್ಠತಾ ಪಟ್ಟಿ 

ನೇಮಕಾತಿ 
ಜನ್ನ 

ನೈಜವಾಗಿ 
ಹೆಸರು 

ಸೇವೆಗೆ 
ನೇರ ನೇಮಕಾತಿ 

ಜೇಷ್ಠತೆಗೆ 
ದಿನಾಂಕ ಸೇರಿದ ಮುಂಬಡ್ತಿ 

ಷರಾ 

ನೈಜವಾದ 
ಶ್ರೀ / ಶ್ರೀಮತಿ ಮುಂಬಡ್ತಿ ಇತರೆ 

ಹೊಂದಿದ 
ದಿನಾಂಕ 

ಅರ್ಹತಾ 
ದಿನಾಂಕ 

ದಿನಾಂಕ 


(G 


1 ಸಿದ್ದಗೌಡ ರಾಮಗೌಡ ಪಾಟೀಲ್ | ನೇರ ನೇಮಕಾತಿ 21 - 01 - 1961 


25 -06 -1994 


25 - 06 - 1994 | ಸರ್ಕಾರದ ಆದೇಶ ಸಂಖ್ಯೆ : 

ಒಣ 583 ಪಿಪಿಇ 2007, 
ದಿನಾಂಕ: 25 - 07 - 2008ರ 
ಪ್ರಕಾರ ಸಅನಿ ಹುದ್ದೆಯಲ್ಲಿ 
ಸ್ವತಂತ್ರ ಪ್ರಭಾರದಲ್ಲಿ 
ಕಾರ್ಯನಿರ್ವಹಿಸುತ್ತಿರುತ್ತಾರೆ 


ನೇರ ನೇಮಕಾತಿ | 10 - 12 - 1959 | 25 - 06 - 1994 


- 


25 - 06 - 1994 


ಮಹಾದೇವಪ್ಪ ಮಹಾಂತಪ್ಪ 

ಸತ್ತಿಗೇರಿ 
3 | ಡಿ. ಸುಜಾತ 


ನೇರ ನೇಮಕಾತಿ | 04 -04- 1964 09 - 02 - 1998 


[ 09 - 02 - 1998 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೩೩ 


2 


. 


3 


| 


4 


ನೇರ ನೇಮಕಾತಿ | 27 - 08 - 1965 | 13 - 02 - 1998 


13 - 02 - 1998 


5 


ಜಯಶ್ರೀ ಎಸ್. ಶೆಣೈ 
ಕೆ. ಎಂ . ಸಿ .ಶಿವಶಂಕರಮೂರ್ತಿ 
ಎಂ . ಎಸ್.ರಂಜನರಾವ್ 


24 - 01 - 2000 


ನೇರ ನೇಮಕಾತಿ | 10 - 04 - 1967 | 24 - 01 - 2000 
ನೇರ ನೇಮಕಾತಿ | 12 - 04 - 1968 | 19 - 01 - 2000 


6 . 


19 - 01 - 2000 


ಎಂ . ಸಾವಿತ್ರಿ 


ನೇರ ನೇಮಕಾತಿ | 22 - 05 -1958 | 20 - 01 - 2000 | 


- 


20 - 01- 2000 


ಸರ್ಕಾರದ ಆದೇಶ ಸಂಖ್ಯೆ: 
ಒಣ 583 ಪಿಪಿಇ 2007, 
ದಿನಾಂಕ: 25 - 07 - 2008ರ 
ಪ್ರಕಾರ ಹಿಸಸಅ 
ಹುದ್ದೆಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿ 
ಕಾರ್ಯನಿರ್ವಹಿಸುತ್ತಿರುತ್ತಾರೆ 


11 - 12 - 2003 


05 - 12 - 2003 


8 | ಗಣಪತಿ 

ಸಿದ್ದಪ್ಪಾ ದುಂಡಪ್ಪ ಕಮತೆ 
10 | ಕೆ. ಸಿ.ಕಾಳಿಂಗಪ್ಪ 

ಬಿ .ಎಸ್.ವಾಣಿಶ್ರೀ 
ಸುಧಾ ಎಸ್. ಟಿ 
ರಸಲುಲ್ಲಾ ಅಲಿಯಾಸ್ ಹರುನಾ 
ಪಟೇಲ್ 


ನೇರ ನೇಮಕಾತಿ | 18 - 07 - 1963 | 11 -12 - 2003 
ನೇರ ನೇಮಕಾತಿ 05 - 07 - 1960 | 05 -12 - 2003 
ನೇರ ನೇಮಕಾತಿ | 01 - 06 - 1960 | 05 -12 - 2003 
ನೇರ ನೇಮಕಾತಿ 25 - 05 - 1967 | 05 - 12 - 2003 


05 - 12 - 2003 
05 - 12 - 2003 


11 | 


ನೇರ ನೇಮಕಾತಿ | 01 - 06 - 1966 | 06 - 12 - 2003 


[ 06 - 12 - 2003 


ನೇರ ನೇಮಕಾತಿ | 01 - 06 - 1961 | 08 -12 - 2003 


[ 08 - 12 - 2003 


| 08 - 12 - 2003 


- 


- 


05 - 12 -2003 


ನೇರ ನೇಮಕಾತಿ | 26 -10 - 1962 | 08 -12 - 2003 
ನೇರ ನೇಮಕಾತಿ | 15 - 06 - 1964 | 05 -12 - 2003 
ನೇರ ನೇಮಕಾತಿ | 22 - 07 - 1958 | 09 - 12 - 2003 
ನೇರ ನೇಮಕಾತಿ | 01 - 06 -1968 | 06 - 12 - 2003 


- 


- 


ನಾರಾಯಣ ಸಿದ್ದಪ್ಪ ಪೂಜಾರಿ | 

ಹೆಚ್.ಎಸ್.ರವೀಂದ್ರಪ್ಪ 
16 | ಹೆಚ್ . ವಿ.ಕೃಷ್ಣಮೂರ್ತಿ 
17 | ಅಣ್ಣಪ್ಪ ಜಟ್ಟಿ ನಾಯಕ 
| ಸರೋಜ ಗುರುಬಸಯ್ಯ 
ಕೂಡಲಗಿಮಠ 


09 - 12 - 2003 


06 - 12 -2003 


ನೇರ ನೇಮಕಾತಿ | 01 - 06 -1970 | 06 - 12 - 2003 


[ 06- 12 - 2003 


19 | 


06 - 12 - 2003 


| 06 -12 - 2003 


10 - 12 - 2003 


- 


- 


10 - 12 - 2003 


- 


- 


[ 08 -05- 2006 


- 


- 


12 - 05 -2006 


ಜಯಪ್ರಕಾಶ್ ನೇರ ನೇಮಕಾತಿ | 23 - 06 - 1967 | 05 - 12 - 2003 

ಮಧ್ಯಾಹ್ನ 
ಮೌಲಾಸಾಬ ಮಹಮದ್ 

ನೇರ ನೇಮಕಾತಿ | 01 - 05 -1961 | 06 -12 - 2003 
ಖಾಜಿಸಾಬ್ ದೊಡ್ಡಮನಿ 
ಬಿ . ಎಂ .ವೀಣಾ 

ನೇರ ನೇಮಕಾತಿ | 22 - 07 - 1968 | 10 - 12 - 2003 
22 | ಪಿ . ಓ . ಪುಷ್ಪಾ 

ನೇರ ನೇಮಕಾತಿ | 06 - 03 - 1971 ] 10 - 12 - 2003 
ಸೈಯದ್ ಬಲೀಗುರ್ 

ನೇರ ನೇಮಕಾತಿ | 04 - 09 - 1976 | 08 - 05 - 2006 
ರೆಹಮಾನ್ 
ಬಸಲಿಂಗಪ್ಪ ಮುತ್ತಪ್ಪ 

ನೇರ ನೇಮಕಾತಿ | 22 - 07 -1970 | 12 - 05 -2006 
ಬಿಷ್ಠಗೊಂಡ 
25 | ಸುನಂದಾ ಈಶ್ವರಪ್ಪ ಮಡಿವಾಳರ ನೇರ ನೇಮಕಾತಿ | 10 - 06 - 1965 | 12 - 05 - 2006 
ಶೇಖರಪ್ಪ ಅಕಳಂಡಪ್ಪ 

ನೇರ ನೇಮಕಾತಿ 22 - 06 -1961 | 15 - 05 - 2006 
ಹಳೇಮನಿ 
ಶರಶ್ಚಂದ್ರ ರಾಚಯ್ಯ ಹೊಸಮಠ | ನೇರ ನೇಮಕಾತಿ | 02 - 06 - 1968 | 01 - 06 - 2006 
ರವೀಂದ್ರನಾಥ್ ಗೋವಿಂದಪ್ಪ 

ನೇರ ನೇಮಕಾತಿ | 30 - 04 - 1974 | 17- 05 - 2006 
ದೇವರೆಡ್ಡಿ 
ಟಿ. ಸಿ .ನಿರ್ಮಲ್‌ರಾಣಿ ನೇರ ನೇಮಕಾತಿ | 16 -12 - 1971 | 06 - 05 - 2006 

( ಅಪರಾಹ್ನ ) 
30 | ಯಾಸೀನ್ ಅಹಮದ್ 

ನೇರ ನೇಮಕಾತಿ | 01 - 07 -1971 | 15 - 05 - 2006 


- 


- 


12 - 05 - 2006 


15 - 05 - 2006 


01 - 06 - 2006 


- 


17 - 05 - 2006 


29 


107 - 05 - 2006 


- 


| 15 - 05 - 2006 


೩೯೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


3 | 4 
ನೇರ ನೇಮಕಾತಿ | 01 - 06 - 1964 | 15 - 05 - 2006 | 
ನೇರ ನೇಮಕಾತಿ | 14 - 05 - 1973 | 11 - 05 - 2006 


- 


15 - 05 - 2006 
11 - 05 - 2006 


ನೇರ ನೇಮಕಾತಿ | 06 - 07 - 1973 | 15 - 05 - 2006 


- 


- 


15 - 05 - 2006 


ನೇರ ನೇಮಕಾತಿ | 26 - 03 - 1970 | 16 - 05 - 2006 


16 - 05 - 2006 


ನೇರ ನೇಮಕಾತಿ 


| 20 - 05 - 1974 | 12 - 05 - 2006 


- 


12 - 05 - 2006 


31 | ಎಸ್. ಮಹದೇವ ಸ್ವಾಮಿ 
32 | ಬಿ. ಹೆಚ್ . ಭಾಸ್ಕರ್ 

ವೈದ್ಯ ಮಹೇಶ್ 

ವಿರೂಪಾಕ್ಷರಾವ್ 
34 ] ಜ್ಯೋತಿ ಪ್ರಮೋದ್ ನಾಯಕ್ 
| ಬಾಲವಾಡಿ ಮಠದ 
ನಿರಂಜನಮೂರ್ತಿ 
ಶೇಖರಪ್ಪ 

ಸಾವಿತ್ರಿ ಸಿದ್ದಯ್ಯ ಘಂಟಿಮಠ 
38 ಹಂಪಮ್ಮ 
39 | ಎಂ . ಸರ್ವಮಂಗಳ 

ಯಲ್ಲಪ್ಪ ಗಂಗಪ್ಪ ತುಂಗಳ 
ರಾಜೇಶ್ವರ ಎಸ್. ಶೆಟ್ಟಿ 

ಸಿ.ಕೆ.ಶ್ರೀವಾಣಿ 
43 | ಪಿ .ಕೆ. ಶಕೀಲಾ ಅಬೂಬ್‌ಕರ್‌ 


ನೇರ ನೇಮಕಾತಿ | 01 - 06 - 1973 | 15 - 05 - 2006 


15 - 05 - 2006 


- 


11 - 05 - 2006 


02 - 06 - 2006 


12 - 05 - 2006 


ನೇರ ನೇಮಕಾತಿ | 28 -10 - 1971 | 11 - 05 - 2006 
ನೇರ ನೇಮಕಾತಿ | 01 - 06 -1973 | 02 - 06 -2006 
ನೇರ ನೇಮಕಾತಿ | 12 -12 -1970 | 12 - 05 - 2006 
ನೇರ ನೇಮಕಾತಿ | 22 - 07 - 1971 ] 15 - 05 - 2006 
ನೇರ ನೇಮಕಾತಿ || 15 - 07 -1974 | 15 - 05 - 2006 
ನೇರ ನೇಮಕಾತಿ | 23 - 01- 1973 | 08 - 05 - 2006 


- 


- 


15 - 05 - 2006 


15 - 05 - 2006 


[ 08 - 05 - 2006 


ನೇರ ನೇಮಕಾತಿ | 04 - 02 - 1970 | 08 - 05 - 2006 


[ 09 - 05 - 2006 


( ಅಪರಾಹ ) 


16 - 05 - 2006 | 


10 - 05 - 2006 


16 - 05 - 2006 


12 - 05 - 2006 


11 - 05 - 2006 
[ 11 - 05 - 2006 


44 | ದೀಪಕ್ ಹುಕುಂಚಂದ್ ಓಸ್ವಾಲ್ | ನೇರ ನೇಮಕಾತಿ | 01 - 03 - 1973 | 16 - 05 - 2006 
45 | ಬಸವನಗೌಡ ವೀರನಗೌಡ 

ನೇರ ನೇಮಕಾತಿ | 01 - 06 - 1966 | 10 - 05 -2006 
ಪಾಟೀಲ್ 
146 | ಸುನೀಲ್ ಮಲ್ಲಿಕಾರ್ಜುನ ಹಂಜಿ | ನೇರ ನೇಮಕಾತಿ | 17 - 07 - 1974 | 16 - 05 - 2006 

47 | ಗೊರವರ ಗೀತ ರಾಮಕೃಷ್ಣ ನೇರ ನೇಮಕಾತಿ || 01 - 06 -1974 | 12 - 05 - 2006 
148 | ಅನುರೇವು 

ನೇರ ನೇಮಕಾತಿ | 15 - 06 - 1967 | 11 - 05 - 2006 
49 | ಜಿ.ಎನ್. ಅರುಣ 

ನೇರ ನೇಮಕಾತಿ | 30 - 04 - 1970 | 11 - 05 - 2006 
50 ಕೆ. ಜಿ.ಅಶ್ವಿನಿ 

ನೇರ ನೇಮಕಾತಿ | 01 - 06 -1974 11 - 05 - 2006 
51 | ಎಸ್‌. ಪುಷ್ಪಲತಾ 

ನೇರ ನೇಮಕಾತಿ 20 - 07 -1979 | 15 - 05 - 2006 
ಬಾರಕ್ ಉಲ್ಲಾ ಹುಸೈನಿ | ನೇರ ನೇಮಕಾತಿ | 01 - 07 - 1963 | 09 - 05 - 2006 
ಯು . ವಿನಯರಾಣಿ 

ನೇರ ನೇಮಕಾತಿ | 29 - 09 - 1975 | 12 - 05 - 2006 
ಅಂಕದ ಮುರಿಗೇಶ ಹುಚ್ಚಪ್ಪ ನೇರ ನೇಮಕಾತಿ | 05 -05- 1971 | 10 - 01 -2007 
55 | ಜೆ.ರಾಘವೇಂದ್ರ 

ನೇರ ನೇಮಕಾತಿ | 01 - 02 - 1982 | 04 - 11 - 2010 
ಕೆ. ವಿ . ಅಶ್ವತ್ಥನಾರಾಯಣ 

ನೇರ ನೇಮಕಾತಿ | 10 - 09 - 1979 | 08 - 11 - 2010 
57 | ಈ . ಡಿ.ಶ್ರೀನಿವಾಸ 

ನೇರ ನೇಮಕಾತಿ 04 - 07 - 1975 | 08 - 11 - 2010 
58 | ಆರ್‌.ಎನ್. ವಿಶ್ವನಾಥದೇವ ನೇರ ನೇಮಕಾತಿ | 11 - 05 -1972 | 10 -11 - 2010 
ಕೆ.ಎಸ್ . ಲತಾ 

ನೇರ ನೇಮಕಾತಿ | 18 - 07 - 1980 | 08 - 11 - 2010 
ಆರ್‌. ಬದರೀನಾಥ್ 

ನೇರ ನೇಮಕಾತಿ | 17 - 03 - 1973 | 08 - 11 - 2010 


11 - 05 - 2006 
15 - 05 - 2006 
[ 09 - 05 -2006 


12 - 05 - 2006 


54 | 


10 - 01 - 2007 


04 - 11 - 2010 


56 | ಕೆ ವಿ 


- 


08 - 11 - 2010 


08 - 11 - 2010 


10 -11 - 2010 


08 - 11 - 2010 


08 - 11 -2010 


ಆರ್.ಕೃಷ್ಣವೇಣಿ 


- 


09 - 11 - 2010 


ನೇರ ನೇಮಕಾತಿ | 16 - 05 - 1981 | 08 -11 - 2010 

( ಅಪರಾಹ್ನ) 
ನೇರ ನೇಮಕಾತಿ | 13 - 04 - 1970 | 08 -11 - 2010 
| ನೇರ ನೇಮಕಾತಿ | 25 -05 -1972 | 11 -11- 2010 


- 


- 


| 08 - 11 - 2010 


62 | ಸೈಪನಮಲಿಕ ಹಸನಸಾ ಹಕೀಮ 
63 ] ಬಂಡಿ ಅಪರ್ಣಾ ಮನೋಹರ 


11 - 11 - 2010 


ಹಣಮಂತರಾಯ ತಳಕೇರಿ 


ನೇರ ನೇಮಕಾತಿ | 07 - 01 - 1972 || 


11 - 11 -2010 


11 - 11 - 2010 


65 | ಜಹಿದಾಬಾನು ಡಿ.ಕನ್ನೋಳಿ 


ನೇರ ನೇಮಕಾತಿ 


| 01 - 06 - 1975 | 10 - 11 - 2010 


10 - 11 - 2010 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೩೫ 


3 . 


08 - 11 - 2010 


08 - 11 - 2010 


66 | ಕೆ. ನಾಗರಾಜ 

ಆರ್.ಎಮ್. ಪ್ರವೀಣ್ ಕುಮಾರ್ 
68 | ಸಿ.ಕೆ.ಸರೋಜ 

| ಡಿ . ದಯಾನಂದ 


08 - 11 - 2010 


ನೇರ ನೇಮಕಾತಿ | 01- 06 -1974 08 - 11 -2010 
ನೇರ ನೇಮಕಾತಿ | 19 - 07 - 1976 | 08 - 11 - 2010 
ನೇರ ನೇಮಕಾತಿ | 12 - 01 -1967 | 08 -11 - 2010 
ನೇರ ನೇಮಕಾತಿ | 22 - 01 - 1980 | 08 - 11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 20 - 03 - 1982 | 10 - 11 - 2010 

( ಅಪರಾಹ್ನ ) 


09 - 11 - 2010 


70 | ನಿರ್ಮಲ 


11 - 11 - 2010 


11 - 11 - 2010 


ಮಾರುತಿ ಡೋಕಣ್ಣ ಮಾಂಗ್ಲಿ 
| ಎಂ . ಡಿ.ವೈಶಾಲಿ 
73 | ಕೆ.ಎಸ್. ಸತೀಶ 


04 - 11 - 2010 


05 - 11 - 2010 


11 - 11 - 2010 


74 | ವಿ . ಎ .ಕವಿತಾ 
75 | ಬಿ . ಎಸ್ .ಮಮತ 


11 - 11 -2010 


10 - 11 - 2010 


ನೇರ ನೇಮಕಾತಿ | 01 - 09 - 1967 | 11 - 11 -2010 
ನೇರ ನೇಮಕಾತಿ | 28 - 07 - 1980 | 04 - 11 - 2010 
ನೇರ ನೇಮಕಾತಿ 22 - 05 -1973 | 04 - 11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 20 - 01 - 1978 | 11 - 11 - 2010 
ನೇರ ನೇಮಕಾತಿ | 02 - 03 - 1983 10 - 11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 21 - 07 - 1975 | 10 - 11 - 2010 | 
ನೇರ ನೇಮಕಾತಿ | 02 - 01 - 1980 | 09 - 11 - 2010 
ನೇರ ನೇಮಕಾತಿ ( 24 - 02 - 1968 | 04 - 11 - 2010 
ನೇರ ನೇಮಕಾತಿ | 01 - 06 - 1970 | 10 - 11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 20 - 07 - 1972 | 12 -11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 11 - 07 - 1980 | 08 -11 - 2010 
ನೇರ ನೇಮಕಾತಿ | 01 - 06 - 1971 | 08 - 11 - 2010 
ನೇರ ನೇಮಕಾತಿ | 08 - 08 - 1976 | 10 - 11 - 2010 


ಹೆಚ್. ಆರ್.ರಮ್ಯ 
ವನಿತಾ ಸುಬ್ಬರಾವ್ ಇಟಗಿ 
ಹೆಚ್ .ವಿಮಲ 
ಕೆ.ಶರಣಬಸಪ್ಪ 


09 - 11 - 2010 


- 


04 - 11 - 2010 


11 - 11 - 2010 


80 | ಪಿ . ವೆಂಕಟಗಿರಿ 


13 - 11 - 2010 


08 - 11 - 2010 


08 - 11 - 2010 


10 - 11 - 2010 
08 -11 - 2010 


ಕೆ. ಬಿ .ನಾಗವೇಣಿ 
82 | ಶರಣಗೌಡ 

ಸುಧೀರ್‌ಕುಮಾರ್ 
ಹೆಚ್. ಸಿ .ರಾಜೇಶ 
| ಎಂ .ಕೆ.ಪ್ರಪುಲ್ಲ 
86 | ಭಾವನ 
87 | ರೇವಣಸಿದ್ದಪ್ಪ ಕಾಶಿನಾಥ ಕಾಳೆ 
88 | ಕೆ.ಎಸ್.ಜ್ಯೋತಿಲಕ್ಷ್ಮಿ 

ರಫೀಕ್ ಅಹಮದ್ 


ನೇರ ನೇಮಕಾತಿ | 25 - 05 - 1973 | 08 - 11 - 2010 
ನೇರ ನೇಮಕಾತಿ | 01 - 01 - 1978 | 10 - 11 - 2010 


10 - 11 - 2010 


10 - 11 - 2010 


10 - 11 - 2010 


ನೇರ ನೇಮಕಾತಿ | 04 - 04 - 1983 | 10 -11 - 2010 
ನೇರ ನೇಮಕಾತಿ | 04 - 08 - 1977 | 10 -11 - 2010 
ನೇರ ನೇಮಕಾತಿ | 22 - 07 -1971 | 08 - 11 - 2010 
ನೇರ ನೇಮಕಾತಿ | 12- 05 - 1982 | 11 - 11 -2010 

( ಅಪರಾಹ್ನ ) 


- 


- 


08 - 11 - 2010 


12 - 11 - 2010 


90 | ಕೆ. ಎಸ್. ನಾಗೇಂದ್ರ 


ನೇರ ನೇಮಕಾತಿ | 17 - 04 - 1969 | 04 - 11 - 2010 


05 - 11 - 2010 


( ಅಪರಾಹ್ನ ) 


08 - 11 - 2010 


91 | ಜೆ. ಆರ್.ರಮೇಶ 

ಫರಾಸ ರಾಜೆಸಾಬ ರಸೂಲಸಾಬ | 


ನೇರ ನೇಮಕಾತಿ | 15 - 08 - 1973 | 08 - 11 - 2010 
ನೇರ ನೇಮಕಾತಿ | 04 - 04 - 1973 | 08 -11 - 2010 


92 


- 


- 


08 - 11 - 2010 


೨3 | ಎಸ್. ಕೆ. ಜಗದೀಶ್ ಕುಮಾರ್ 


ನೇರ ನೇಮಕಾತಿ | 30 - 05 - 1978 || 10 - 11 - 2010 


11 - 11 - 2010 


( ಅಪರಾಹ್ನ ) 


ವಿಜಯಕುಮಾರ ಶಂಕರಗೌಡ 
ಪಾಟೀಲ್ 


ನೇರ ನೇಮಕಾತಿ | 01 - 06 - 1979 | 10 -11 - 2010 


- - 


10 - 11 - 2010 


08 - 11 -2010 


ಎ . ಚಂದ್ರಕಲಾ 
ಈರಯ್ಯಾ ಮಲ್ಲಯ್ಯಾ ಮಠಪತಿ | 


6 . 


ನೇರ ನೇಮಕಾತಿ | 20 - 07 -1974 | 08 -11 - 2010 
ನೇರ ನೇಮಕಾತಿ | 20 - 07 - 1979 | 10 -11 - 2010 

( ಅಪರಾಹ್ನ) 


11 - 11 - 2010 


೩೯೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


೨7 | 


ಆರ್. ರವಿಚಂದ್ರ 
98 | ಸಿ.ತಮ್ಮಣ್ಣ 
199 | ಹೆಚ್.ಎಸ್.ಲೋಹಿಶ್ವಾಚಾರ್ 


ನೇರ ನೇಮಕಾತಿ | 15 - 07 - 1975 | 08 - 11 - 2010 
ನೇರ ನೇಮಕಾತಿ | 23 - 06 - 1974 | 12 -11 - 2010 
ನೇರ ನೇಮಕಾತಿ | 08 - 07 -1970 | 08 -11 - 2010 

( ಅಪರಾಹ್ನ) 


08 - 11 - 2010 
12 - 11 - 2010 
09 - 11 - 2010 


- 


- 


ನೇರ ನೇಮಕಾತಿ | 11 - 07 -1970 | 08 - 11 - 2010 


- - 


08 -11 - 2010 


- 


- 


12 - 11 - 2010 


08 - 11 - 2010 


10 - 11 - 2010 
08 - 11 - 2010 


100 | ಪಾಪಸಾಹೇಬ ಅಲ್ಲೀಸಾಬ 

ಅನ್ಸಾರಿ 
101 | ಕೆ. ಆರ್ .ರಮೇಶ 
102 | ಟಿ. ಪಿ .ರಾಮಲಿಂಗೇಗೌಡ 
103 | ಬಿ .ಕೇಶವಮೂರ್ತಿ 
104 ಹುಸೇನಸಾಬ ಮುಲ್ಲಾ 
105 | ನಾರಾಯಣ ರಾಚಪ್ಪ ಆರಿ 
106 ಜೆ.ತಾರನಾಥ 
107 ಸಿ. ಕೆ.ರಂಜಿತ್ 
108 | ಎಸ್. ನಾಗಲಕ್ಷ್ಮಿ 
109 | ಎನ್. ಪಿ.ದೇವೇಂದ್ರ 

ಮಮ್ರಾಜ್ 
111 | ಬಿ . ಪಿ . ಮಂಜುನಾಥ 


12 - 11 - 2010 | 


11 - 11 - 2010 | 


08 - 11 - 2010 


ನೇರ ನೇಮಕಾತಿ | 20 - 04 - 1977 | 12 - 11 - 2010 
ನೇರ ನೇಮಕಾತಿ | 20 - 06 - 1977 | 08 - 11 - 2010 
ನೇರ ನೇಮಕಾತಿ | 20 - 07 - 1976 | 10 -11 - 2010 
ನೇರ ನೇಮಕಾತಿ | 01 - 06 - 1968 | 08 - 11 - 2010 
ನೇರ ನೇಮಕಾತಿ 01 - 06 - 1970 | 12 - 11 - 2010 
ನೇರ ನೇಮಕಾತಿ 09 - 06 - 1977 | 11 - 11 - 2010 
ನೇರ ನೇಮಕಾತಿ || 09 - 10 - 1973 | 08 - 11 - 2010 
ನೇರ ನೇಮಕಾತಿ | 13 - 04 - 1977 | 12 - 11 - 2010 
ನೇರ ನೇಮಕಾತಿ | 05 - 07 - 1976 | 09 -11 - 2010 
ನೇರ ನೇಮಕಾತಿ | 21 - 06 -1977 | 11 - 11 - 2010 
ನೇರ ನೇಮಕಾತಿ | 01 - 07 -1977 | 10 -11 -2010 

( ಅಪರಾಹ್ನ ) 
ನೇರ ನೇಮಕಾತಿ | 09 - 05 - 1980 | 04 - 11 - 2010 
ನೇರ ನೇಮಕಾತಿ | 01 - 07 - 1972 | 11 - 11 - 2010 


12 - 11 - 2010 


09 - 11 - 2010 


11 - 11 - 2010 


11 - 11 - 2010 


04 - 11 - 2010 


113 


11 - 11 - 2010 


112 | ಎ. ಆರ್. ಸತೀಶಗೌಡ 

ಬಾಬುಸಾಬ ಡಿ . ಭಾಗವಾನ 
114 ಮಲ್ಲಿಕಾರ್ಜುನಗೌಡ 

ಬಸವನಗೌಡ ದೊಡ್ಡಗೌಡ್ರ 
115 | ಜಯಂತಿ 
116 | ಬಸವಂತರೆಡ್ಡಿ 


ನೇರ ನೇಮಕಾತಿ | 10 - 11 - 1978 | 11 - 11 -2010 


11 - 11 - 2010 


12 - 11 -2010 


10 - 11 - 2010 


08 - 11 - 2010 


11 - 11 - 2010 


ನೇರ ನೇಮಕಾತಿ | 04 - 06 - 1973 | 12 -11 - 2010 
ನೇರ ನೇಮಕಾತಿ | 21 - 07 - 1969 | 09 - 11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 05 - 08 - 1971 | 08 -11 - 2010 
ನೇರ ನೇಮಕಾತಿ | 23 - 12 - 1972 | 11 - 11 - 2010 
ನೇರ ನೇಮಕಾತಿ | 17 - 05 - 1973 | 10 - 11 - 2010 
ನೇರ ನೇಮಕಾತಿ | 22 - 10 - 1973 | 12 - 11 - 2010 
ನೇರ ನೇಮಕಾತಿ 15 - 06 -1976 | 12 - 11 - 2010 
ನೇರ ನೇಮಕಾತಿ | 19 - 02 -1973 | 11 - 11 - 2010 


10 - 11 - 2010 


117 | ಪ್ರಕಾಶ ಶೇಖರಪ್ಪ ಸುಂಕದ 
118 ಬಿ.ಎಸ್.ಜ್ಯೋತಿ 
119 | ಪಿ.ವೀಣಾ 
120 ಬಿ .ಮೋಹನ್‌ಕುಮಾರ್ 
121 ] ಮಹೇಶ ಕಾಮನಗೌಡ ಪಾಟೀಲ 
122 | ಮಾಧವ ಪದ್ಮನಾಭ ಗಾಂವ್ವರ್ 
123 ಸೂರ್ಯನಾರಾಯಣ 
(124 ಶಂಶೀರ್ ಅಲಿ ಖಾನ್ 
125 | ಎ . ಎಂ . ಬಸವರಾಜು 


12 - 11 - 2010 


12 - 11 - 2010 


11 - 11 - 2010 


04 - 11 - 2010 


- 


- 


04 - 11 - 2010 


- 


- 


05 - 11 - 2010 


11 - 11 - 2010 


ನೇರ ನೇಮಕಾತಿ 28 - 05 - 1974 | 04 - 11 - 2010 
ನೇರ ನೇಮಕಾತಿ | 12 - 05 - 1975 | 04 - 11 - 2010 
ನೇರ ನೇಮಕಾತಿ | 01 - 06 - 1973 | 04 -11- 2010 

( ಅಪರಾಹ್ನ ) 
ನೇರ ನೇಮಕಾತಿ | 19 - 06 - 1972 | 11 - 11 - 2010 
ನೇರ ನೇಮಕಾತಿ | 30 -11 -1977 | 08 -11 - 2010 
ನೇರ ನೇಮಕಾತಿ 10 - 02 - 1974 | 08 - 11 - 2010 
ನೇರ ನೇಮಕಾತಿ | 20 - 06 - 1973 | 12 -11- 2010 
ನೇರ ನೇಮಕಾತಿ | 01 - 07 - 1977 | 08 -11 - 2010 | 
ನೇರ ನೇಮಕಾತಿ | 09 - 04 - 1979 | 08 - 11 -2010 


08 - 11 - 2010 


126 | ಹಯ್ಯಾಳಪ್ಪ 
127 ಕೆ. ಸಿ.ದೀಪಕ್ 
128 ಪಿ.ಕೃಷ್ಣವೇಣಿ 
129 | ಪಾಟೀಲ ಕೃಷ್ಣಾ ನಾರಾಯಣ 

ಎಸ್ .ಶಿವಕುಮಾರ 
[131 ] ಎ . ಎನ್. ಮಧು 


08 -11 - 2010 


12 - 11 - 2010 


130 


08 - 11 - 2010 


08 - 11 - 2010 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೩೭ 


5 


- 


- 


11 - 11 - 2010 


12 - 11 - 2010 


10 -11 - 2010 


2 
132 | ಟಿ .ಎನ್ .ನಟರಾಜ 
133 | ಕೆ. ಬದರಿನಾಥ ನೈಯರಿ 
134 ) ಚೌಧರಿ ಮೋತಿಲಾಲ 
135 | ದಯಣ್ಣವರ ಶ್ರೀಕಾಂತ ಬಸಪ್ಪ 
136 | ಉಪಾಧ್ಯ ಸುಹಾಸ ಭರಮು 

ವಿಶ್ವನಾಥ ಉಭಾಳೆ 
138 | ಎಸ್ .ಕೆ. ಅನುಪಮ 


ನೇರ ನೇಮಕಾತಿ | 20 - 05 -1976 | 11 -11 - 2010 | 
ನೇರ ನೇಮಕಾತಿ | 09 - 02 - 1979 | 12 -11 - 2010 
ನೇರ ನೇಮಕಾತಿ | 15 - 07 - 1968 | 10 - 11 - 2010 
ನೇರ ನೇಮಕಾತಿ | 20 - 07 -1973 | 11 - 11 - 2010 
ನೇರ ನೇಮಕಾತಿ | 25 -11 -1966 | 11 - 11- 2010 
ನೇರ ನೇಮಕಾತಿ | 20 - 10 -1965 | 08 - 11 - 2010 
ನೇರ ನೇಮಕಾತಿ | 22 - 07 - 1975 | 08 -11 - 2010 


11 - 11 - 2010 


11 - 11 - 2010 
08 - 11 - 2010 


09 - 11 - 2010 


( ಅಪರಾಹ್ನ ) 


ನೇರ ನೇಮಕಾತಿ | 18 - 10 - 1977 | 12 - 11 -2010 


12 - 11 - 2010 


ನೇರ ನೇಮಕಾತಿ | 22 - 07 - 1980 | 08 - 11 - 2010 


08 - 11 - 2010 


ಜಿ. ವೆಂಕಟಲಕ್ಷ್ಮಮ್ಮ 
140 | ರಾಜಶೇಖರ ಮಲ್ಲಿಕಾರ್ಜುನ 

ತಿಳಗಂಜಿ 
141 | ಯು .ಮೊಹಮ್ಮದ್ ಶೌಕರ್‌ ಆಲಿ 
142 | ಎ . ವಿ. ಮಧು 


10 - 11 - 2010 


10 - 11 - 2010 


ನೇರ ನೇಮಕಾತಿ | 19 - 02 - 1975 | 10 -11 - 2010 
ನೇರ ನೇಮಕಾತಿ | 12 - 06 -1979 | 09 -11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 10 - 03 -1974 | 04 - 11 -2010 

( ಅಪರಾಹ್ನ) 
ನೇರ ನೇಮಕಾತಿ | 18 - 08 - 1975 | 11 - 11 - 2010 


143 | ಎಂ .ನಾಗೇಶ 


05 - 11 - 2010 


11 - 11 - 2010 


144 | ಇಂದಿರಾ ನಾಯ್ಕ 
145 | ಕುರ್ಡಿಕೇರಿ ಗುರುಶಾಂತಯ್ಯ 

ಕಲ್ಲಯ್ಯ 
146 | ಬಿ . ಮಂಜುನಾಥ 


ನೇರ ನೇಮಕಾತಿ | 01 - 01 - 1977 | 08 - 11 - 2010 


08 - 11 - 2010 


09 - 11 - 2010 


147 ಸವಿತಾ ದತ್ತುಸಾ ರತನ 


ನೇರ ನೇಮಕಾತಿ | 20 - 04 -1978 | 08 - 11 -2010 

( ಅಪರಾಹ್ನ 
ನೇರ ನೇಮಕಾತಿ | 22 -07-1970 | 08 -11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 15 - 03 - 1973 | 08 -11 - 2010 


09 - 11 - 2010 


148 | ಎಸ್ .ಶಿವಕುಮಾರ 


08 - 11 - 2010 


ನೇರ ನೇಮಕಾತಿ | 15 - 08 - 1972 | 08 - 11 - 2010 


08 - 11 - 2010 


ನೇರ ನೇಮಕಾತಿ | 12 - 07 - 1979 | 11- 11 - 2010 


11 - 11 - 2010 


151 


ನೇರ ನೇಮಕಾತಿ | 22 - 05 - 1968 | 10 - 11 - 2010 


10 - 11 - 2010 


11 - 11 - 2010 | 


10 - 11 - 2010 
12 - 11 - 2010 


08 - 11 - 2010 


ಪಿ. ರತ್ನಮ್ಮ 
150 | ಮೊಹಮ್ಮದ್ ಯೂನೂಸ್ 

ಎ. ಅಥಣಿ 
ಮಂಜುನಾಥ ಹೊನ್ನಯ್ಯ 

ನಾಯ್ಕ 
152 ನಸರೀನ್ ಬಂಕಾಪೂರ 
153 | ಅಮೀನ ಸಾಬ ಕಲಾದಗಿ 
154 | ಹೆಚ್ .ಕೆ. ಸುರೇಶ 
155 | ಚಿದಾನಂದ 

ಕೆ.ಎಸ್. ಪಷ್ಟ 
157 | ಹಿರೇಮಠ ಸುರೇಖಾ ಶಾಂತಯ್ಯ 
158 | ಎಂ . ವಿ.ತ್ಯಾಗರಾಜ 

ಗುರುಸಿದ್ದವ್ವ 

ನಾಗರಾಜ 
161 ] ಖಾದರಸಾಬ ಹುಸೇನಸಾಬ 

ಬೆನಕಟ್ಟಿ 
162 ಧನೇಶ ಶಿವಪ್ಪ ಮುಗಳಿ 
163 | ಡಿ. ಪ್ರಶಾಂತಕುಮಾರ್ 
164 ಟಿ.ಎಸ್.ಗೋಪಿಕ 


156 | ಕೆ ಎಸ್ 


ನೇರ ನೇಮಕಾತಿ | 08 - 06 - 1975 | 11 - 11 - 2010 
ನೇರ ನೇಮಕಾತಿ | 16 - 05 -1973 | 10 - 11 - 2010 
ನೇರ ನೇಮಕಾತಿ | 01 - 07 -1975 | 12 - 11 -2010 
ನೇರ ನೇಮಕಾತಿ | | 18 - 05 - 1975 | 08 - 11 - 2010 
ನೇರ ನೇಮಕಾತಿ | 26 - 03 - 1976 | 11 - 11 - 2010 
ನೇರ ನೇಮಕಾತಿ 01 - 07 - 1973 | 04 - 11 - 2010 
ನೇರ ನೇಮಕಾತಿ || 04 - 07 - 1977 | 08 - 11 - 2010 
ನೇರ ನೇಮಕಾತಿ | 25 - 09 - 1980 | 04 - 11 -2010 
ನೇರ ನೇಮಕಾತಿ | 15 - 06 - 1971 | 08 - 11 - 2010 


11 - 11 - 2010 


04 - 11 - 2010 


08 - 11 - 2010 


04 - 11 - 2010 


08 - 11 - 2010 


ನೇರ ನೇಮಕಾತಿ | 23- 06 - 1973 | 08 -11-2010 


08 - 11 - 2010 


11 - 11 -2010 


ನೇರ ನೇಮಕಾತಿ | 01- 06 -1977 | 11 - 11 - 2010 
ನೇರ ನೇಮಕಾತಿ | 21 -05- 1973 | 12 - 11 - 2010 
ನೇರ ನೇಮಕಾತಿ | 25 - 01 - 1981 | 08 -11 - 2010 


12 - 11 - 2010 
08 - 11 - 2010 


೩೯೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


- 


- 


09 - 11 - 2010 


09 -11 - 2010 


09 - 11 - 2010 


08 - 11 -2010 
08 - 11 - 2010 


10 - 11 - 2010 


11 - 11 - 2010 | 


09 - 11 - 2010 | 


09 - 11 - 2010 


08 - 11 - 2010 


09 - 11 - 2010 


08 - 11 - 2010 


165 ರಾಜಾ 

ನೇರ ನೇಮಕಾತಿ | 01 - 06 -1974 | 08 -11 - 2010 

( ಅಪರಾಹ್ನ ) 
166 ಮಹಾದೇವ ಈರಪ್ಪ ಗಡದ ನೇರ ನೇಮಕಾತಿ | 10 - 09 -1980 | 09 - 11 - 2010 
167 | ಭಾರತಿ ಎಂ .ಹೊಸಮನಿ 

ನೇರ ನೇಮಕಾತಿ | 16 - 02 - 1981 | 08 -11 - 2010 

(ಅಪರಾಹ್ನ) 
168 | ರಾಜೇಶ ಮಾಸ್ತಪ್ಪ ಮಳಗೀಕರ ನೇರ ನೇಮಕಾತಿ | 10 - 06 - 1974 | 08 - 11 - 2010 
169 | ಬಿ . ಈ .ಯೋಗೇಶ್ವರ 

ನೇರ ನೇಮಕಾತಿ | 06 - 06 - 1974 | 08 - 11 - 2010 
170 ಮಧುಸೂದನ ರಾಂ ಕೆ. ವಿ 

ನೇರ ನೇಮಕಾತಿ | 10 - 07 - 1976 | 10 - 11 -2010 
171 ] ವಿ.ರಾಘವೇಂದ್ರ ರಾಯ್ಕರ ನೇರ ನೇಮಕಾತಿ || 11 - 07 - 1973 | 11 - 11 - 2010 
172 ಪಾರ್ವತಿ 

ನೇರ ನೇಮಕಾತಿ | 23 - 11- 1970 | 08 - 11 -2010 

( ಅಪರಾಹ್ನ ) 
173 | ಗುರುಲಿಂಗಪ್ಪ ಶ್ರೀಮಂತ ತೇಲಿ | ನೇರ ನೇಮಕಾತಿ | 05 - 08 - 1971 | 08 - 11 - 2010 

( ಅಪರಾಹ್ನ) 
174 ] ಸುನೀತಾ ನಾಗೇಕರ 

| ನೇರ ನೇಮಕಾತಿ | 28 - 01 -1980 | 08 -11 - 2010 
175 | ಮಹಾಲಿಂಗಪ್ಪ 

ನೇರ ನೇಮಕಾತಿ 10 - 06 - 1977 | 09 - 11 -2010 
176 | ಕೆ. ಎಂ .ನಾನುಸಾದ್‌ನಾಯ್ ನೇರ ನೇಮಕಾತಿ 14 - 01 - 1969 | 08 - 11 - 2010 
177 ಸಿ. ಡಿ.ಶ್ರೀನಿವಾಸ 

ನೇರ ನೇಮಕಾತಿ 01 - 06 - 1979 | 10 - 11 - 2010 
178 | ಕೆ. ಡಿ.ಸುರೇಶ 

ನೇರ ನೇಮಕಾತಿ 28 - 07 - 1976 | 08 -11 - 2010 
179 | ಬಸವರಾಜ ಗುರುಸಿದ್ದ ಸನದಿ ನೇರ ನೇಮಕಾತಿ | 16 - 06 - 1980 | 11 -11- 2010 
180 | ಕೆ. ಎಲ್. ಭಾಗ್ಯಲಕ್ಷ್ಮಿ 

ನೇರ ನೇಮಕಾತಿ | 01 - 04 - 1972 | 08 -11 - 2010 

( ಅಪರಾಹ್ನ ) 
181 | ರಾಜಾರಾಮ ಅಪರಾಯಿ ಗಡಕರಿ | ನೇರ ನೇಮಕಾತಿ | 21 - 05 - 1976 | 10 -11 - 2010 
182 | ಕೆ. ಜಿ .ಜಯಪ್ಪ 

ನೇರ ನೇಮಕಾತಿ | 01 - 06 - 1975 | 10 - 11 - 2010 
183 | ಅಶೋಕ ಕುಮಾರ ಲಕ್ಷಣರಾವ | ನೇರ ನೇಮಕಾತಿ | 06 - 12 -1971 | 10 -11 - 2010 
ಜಗದೀಶ ಬಿಸೇರೊಟ್ಟಿ 

ನೇರ ನೇಮಕಾತಿ | 10 - 05- 1976 | 11- 11 -2010 
185 | ಎಂ . ಮೃತ್ಯುಂಜಯ 

ನೇರ ನೇಮಕಾತಿ | 22 - 07 - 1974 | 08 - 11 - 2010 
186 | ಸಿ . ಬಿ . ಗಿರೀಶ್ 

ನೇರ ನೇಮಕಾತಿ 04 - 05 - 1976 ] 10 - 11 - 2010 
ಹೆಚ್. ಆರ್ .ಶ್ರೀಧರ್ 

ನೇರ ನೇಮಕಾತಿ | 09 - 02 - 1970 | 11 - 11 - 2010 
ವಿ .ಶ್ರೀರಾಮ 

ನೇರ ನೇಮಕಾತಿ | 03 - 05 - 1976 | 10 - 11 - 2010 
189 | ಎಂ .ಕಾಮಾಕ್ಷಿ 

ನೇರ ನೇಮಕಾತಿ | 12 - 10 - 1978 | 12 - 11 - 2010 
ಮಂಜುನಾಥ ಭರ್ಗಿ 

ನೇರ ನೇಮಕಾತಿ | 01 - 05 - 1975 | 11 - 11 -2010 
191 ] ಅಮರಾವತಿ 

ನೇರ ನೇಮಕಾತಿ | 14 - 07 - 1980 | 04 - 11 - 2010 

( ಅಪರಾಹ್ನ ) 
192 | ಎಂ .ಕೆ.ರೂಪಲಕ್ಷ್ಮಿ 

ನೇರ ನೇಮಕಾತಿ | 11 - 11 - 1977 | 08 -11 - 2010 
193 | ಕೆ.ಎಸ್.ವೀಣಾ 

ನೇರ ನೇಮಕಾತಿ | 09 -10 - 1978 | 08 - 11 - 2010 


10 - 11 - 2010 
08 -11 - 2010 
11 - 11 - 2010 
09 - 11 - 2010 


10 - 11 - 2010 


10 - 11 - 2010 
10 -11 - 2010 


11 - 11 - 2010 
08 - 11 - 2010 


10 - 11 - 2010 


187 
188 


11 - 11 -2010 
10 - 11 - 2010 


12 - 11 - 2010 


190 


11 - 11 - 2010 


05 - 11 - 2010 


08 - 11 - 2010 


08 - 11 - 2010 


2 


3 . 


| 


5 


194 ] ಎನ್. ಬಿ .ವಿಜಯಲಕ್ಷ್ಮಿ 


10 - 11 - 2010 


ನೇರ ನೇಮಕಾತಿ | 22 - 05 - 1977 | 09 -11 - 2010 

( ಅಪರಾಹ್ನ ) 
ನೇರ ನೇಮಕಾತಿ | 04 - 03 - 1979 | 11 - 11 - 2010 

ನೇರ ನೇಮಕಾತಿ | 06 -12 - 1980 | 10 -11 - 2010 
| ನೇರ ನೇಮಕಾತಿ | 19 - 02 -1974 | 04 - 11 - 2010 


195 | ಸುನೀತಾ 
196 | ಬಿ .ಕೆ. ನಾಗರತ್ನಮ್ಮ 
197 | ಎಸ್ .ನಜೀಮಾ ಬೇಗಂ 


11 - 11 - 2010 


10 - 11 - 2010 


| 04 - 11 - 2010 


PR: 643 
S . C .300 


ದೇವೇಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಕಾಫಿಮೋಸ ಮತ್ತು ಅಭಿಯೋಗಗಳು) . 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೩೯೩೯ 
ಒಳಾಡಳಿತ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಒಣ 199 ಪಿಪಿಇ 2014, ಬೆಂಗಳೂರು, ದಿನಾಂಕ: 23ನೇ ಜುಲೈ, 2014 
ವಿಷಯ : ದಿನಾಂಕ: 01 - 01 - 2014ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 

ನಿರ್ದೇಶಕರ ಕೇಂದ್ರ ಸಹಾಯಕರ ವೃಂದದ ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ: 1. ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಪತ್ರ 

ಸಂಖ್ಯೆ: ಡಿಪಿಎನ್/ ಸಿಶಾ / /03/2014 - 15 , ದಿನಾಂಕ: 23 - 04 - 2014 , 

2. ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಮ ಸಂಖ್ಯೆ : ದಿನಾಂಕ: 11 - 06 - 2014 , 
ದಿನಾಂಕ: 01 -01 -2014ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕೇಂದ್ರ ಸಹಾಯಕರ ವೃಂದದ 
ಅಧಿಕಾರಿಗಳ ಜೇಷ್ಠತಾ ಪಟ್ಟಿಯನ್ನು ಅನುಬಂಧ- 1ರಲ್ಲಿ ಪ್ರಕಟಿಸಲಾಗಿದೆ. 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ). 

ಅನುಬಂಧ - 1 
ದಿನಾಂಕ: 01- 01 -2014ರಲ್ಲಿದ್ದಂತೆ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕೇಂದ್ರ ಸಹಾಯಕರ ವೃಂದದ ಜೇಷ್ಠತಾ ಪಟ್ಟಿ 


ಹೆಸರು 


ಸೇವೆಗೆ ಸೇರಿದ 


ನೇರ ನೇಮಕಾತಿ | ಜನ್ಮ ದಿನಾಂಕ 
ಮುಂಬಡ್ತಿ ಇತರೆ 


ನೈಜವಾಗಿ ಮುಂಬಡ್ತಿ 
| ಹೊಂದಿದ ದಿನಾಂಕ 


ನೇಮಕಾತಿ ಜೇಷ್ಠತೆಗೆ 
ನೈಜವಾದ ಅರ್ಹತಾ 

ದಿನಾಂಕ 


ಶ್ರೀ / ಶ್ರೀಮತಿ 


ದಿನಾಂಕ 


ಎಸ್ .ರೇಣುಕಾಚಾರ್ಯ 


ಮುಂಬಡ್ತಿ 


08 - 08 - 1954 


| 


01 - 01 - 1976 


| 


04 - 02 - 1999 


04 - 02 - 1999 


PR: 644 
S.C.20 


ದೇವೇಂದ್ರಪ್ಪ ಕಟ್ಟಿಮನಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಕಾಫಿಮೋಸ ಮತ್ತು ಅಭಿಯೋಗಗಳು). 


ಕರ್ನಾಟಕ ವಿಧಾನಸಭೆಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ವಿಸಸ/ ಶಾರಶಾ/ 880 / ವಿಸಅಕ/2013 , ಬೆಂಗಳೂರು, ದಿನಾಂಕ : 28ನೇ ಜುಲೈ , 2014 
ಸೋಮವಾರ, ದಿನಾಂಕ: 23ನೇ ಜೂನ್, 2014 ರಂದು ಪ್ರಾರಂಭವಾದ ಹದಿನಾಲ್ಕನೇ ವಿಧಾನಸಭೆಯ ನಾಲ್ಕನೇ ಅಧಿವೇಶನವನ್ನು ಸೋಮವಾರ 
ದಿನಾಂಕ: 28 - 07 - 2014 ರಂದು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ. 

ಪಿ. ಓಂಪ್ರಕಾಶ, 
ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ . 


KARNATAKA LEGISLATIVE ASSEMBLY SECRETARIAT 


NOTIFICATION 


No . KLAS/LGA /880 /LASS /2013 , Bangalore , Dated : 28th July, 2014 
The Meeting of the Fourth Session of the Fourteenth Legislative Assembly, which commenced on Monday , the 23rd June, 2014 is 
adjourned sine -die on Monday , the 28th July , 2014 . 
PR: 645 

P . OMPRAKASHA, 
S . C . 50 

Secretary , 
Karnataka Legislative Assembly. 


೩೯೪೦ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಜಲ ಸಂಪನ್ಮೂಲ ಇಲಾಖೆ 

ಜ್ಞಾಪನಾ ಪತ್ರ 
ಸಂಖ್ಯೆ: ಜಸಂಅ / ಇಎಸ್‌ಕ್ಯೂ - 1/ಕ್ರಿಆ./ ಭಾರಿ ಗಂಡಾಳು/ ಸ.ಸೇ .ವಜಾ/2013 -14/ 4985 ದಿನಾಂಕ: 22.03.14 


ವಿಷಯ : ಶ್ರೀ ಗಂಗಪ್ಪ ಪರಮಪ್ಪಕೋಠ್ಯಾಗೋಳ(ಕೋರಿ) ಭಾರಿ ಗಂಡಾಳು ಇವರು ಕ್ರಿಮಿನಲ್ ಆರೋಪದ ಮೇಲೆ 

ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವುದರಿಂದ ಇವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ : 

1) ಸರ್ಕಾರಿ ಸುತ್ತೋಲೆ ಸಂ : ಸಿಅಸುಇ/ 9 /ಸೇಇವಿ/ 95 , ದಿನಾಂಕ: 26 . 06 .1996. 
2) ಮುಖ್ಯ ಇಂಜಿನಿಯರ್, ಕನೀನಿನಿ, ನಿರಾವರಿ ( ಉ ) ಬೆಳಗಾವಿ, ಇವರ ಆದೇಶ ಸಂಖ್ಯೆ: 

ಕನೀನಿನಿ /ನೀಉವ/ ಇಎಸ್‌ಜಿ/ ವಿವ - 05 /09 -10 /1593 ,ದಿನಾಂಕ: 30.06 . 2009 . 
3) ವ್ಯವಸ್ಥಾಪಕ ನಿರ್ದೇಶಕರು, ಕನೀನಿನಿ, ಧಾರವಾಡ, ಇವರ ಪತ್ರ ಸಂ : ಕನೀನಿನಿ/ ಸಿ - 1 ಇ -83/13 - 14 /3358, 

ದಿ: 16.08.2013 
4 ) ಫಾಸ್ಟ್ ಟ್ರ್ಯಾಕ್ಕೋರ್ಟ್ , ಜಮಖಂಡಿ, ಇವರ ಆದೇಶ ದಿ:26.03.2013 ( ಪ್ರಕರಣ ಸಂ .88 /2009 ). 
5) ಈ ಕಛೇರಿ ತಿಳುವಳಿಕೆ ಪತ್ರ ಸಂ : ಮುಇ೦ / ಜಸಅ/ ಇಎಸ್‌ಕ್ಯೂ - 2 / ಕೋರ್ಟ್ ತೀರ್ಪು/ ಶಿಸ್ತು ಕ್ರಮ /2013 -14, 

ದಿನಾಂಕ : 07. 02 . 2014 , 
6) ಅಧೀಕ್ಷಕರು, ಕೇಂದ್ರ ಕಾರಾಗೃಹ, ಬೆಳಗಾವಿ, ಇವರ ಪತ್ರ ಸಂ : ಕೇಕಾವಿ/ನ್ಯಾವಿ/271813 -14 , 

ದಿನಾಂಕ : 19.02 . 2014 . ( ಶ್ರೀ ಗಂಗಪ್ಪ ಪರಮಪ್ಪ ಕೋಲ್ಯಾಗೋಳ(ಕೋರಿ) ಭಾರಿ ಗಂಡಾಳು, ಇವರ ಲಿಖಿತ 

ಹೇಳಿಕೆ ದಿನಾಂಕ : 13 . 02 .2014 ). 
ಪ್ರಸ್ತಾವನೆ: 

ಶ್ರೀ ಗಂಗಪ್ಪ ಪರಮಪ್ಪ ಕೋಠ್ಯಾಗೋಳ(ಕೋರಿ) ಭಾರಿ ಗಂಡಾಳು, ಕನೀನಿನಿ, ಘಟಪ್ರಭಾ ಎಡದಂಡೆ ಕಾಲುವೆ ಉಪ ವಿಭಾಗ ಸಂ.11, 
ಮುಧೋಳ, ಇವರು ಸದರಿ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ಭಾಗಿಯಾಗಿದ್ದು ಈ ಸಂಬಂಧ ದಿನಾಂಕ: 
04.04.2009 ರಲ್ಲಿ ದಸ್ತಗಿರಿಯಾಗಿರುತ್ತಾರೆ. ಪ್ರಯುಕ್ತ ಉಲ್ಲೇಖ (2) ರಲ್ಲಿ ಸದರಿಯವರನ್ನು ಕೆ. ಸಿ.ಎಸ್. ಸಿ.ಸಿ. ಎ ನಿಯಮಗಳು 1957 ರ ನಿಯಮ 
10 (1)( 2) ರ ಪ್ರಕಾರ ದಿನಾಂಕ: 04.04. 2009 ರಿಂದ ಅಮಾನತ್ತಿನಲ್ಲಿಡಲಾಗಿತ್ತು. ಉಲ್ಲೇಖ ( 4) ರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಜಮಖಂಡಿ ಇವರು ಸದರಿ 
ಪ್ರಕರಣ ಸಂ : 88 /2009ಕ್ಕೆ ಸಂಬಂಧಿಸಿದಂತೆ ದಿನಾಂಕ: 26 .03.2013 ರಂದು ನೀಡಿರುವ ತೀರ್ಪಿನಲ್ಲಿ ಇವರ ಮೇಲಿನ ಆರೋಪವು ಸಾಬೀತಾಗಿದ್ದರಿಂದ 
ಸದರಿಯವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 

ಉಲ್ಲೇಖ( 5) ರ ಈ ಕಛೇರಿ ತಿಳುವಳಿಕೆ ಪತ್ರದಲ್ಲಿ ಸದರಿ ನೌಕರರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿ 
ವರ್ತಿಸಿರುವುದರಿಂದ ಅವರಿಗೆ ಸರ್ಕಾರಿ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ಏಕೆ ವಿಧಿಸಬಾರದೆಂಬುದಕ್ಕೆ ವಿವರಣೆಯನ್ನು ಕೇಳಲಾಗಿದೆ. 
ಆಪಾದಿತ ನೌಕರರು ತಮ್ಮ ಲಿಖಿತ ವಿವರಣೆಯನ್ನು ಉಲ್ಲೇಖ (6) ರ ಪತ್ರದ ಮೂಲಕ ಈ ಕಚೇರಿಗೆ ಕಳುಹಿಸಿದ್ದು ಅದರಲ್ಲಿ ಸದರಿ ತೀರ್ಪಿನ ವಿರುದ್ಧ 
ಈಗಾಗಲೇ ಉಚ್ಚನ್ಯಾಯಲಯ (ಸಂಚಾರಿ ಪೀಠ), ಧಾರವಾಡ, ಇಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು , ಇನ್ನು ಕೆಲವೇ ತಿಂಗಳಿನಲ್ಲಿ ತಮ್ಮ ಕೇಸ್ ವಿಚಾರಣೆ 
ನಡೆಯಬಹುದಾಗಿದೆ. ಅಲ್ಲಿಯವರೆಗೆ ನನ್ನ ಸೇವೆಯನ್ನು ವಜಾಗೊಳಿಸದೆ ಕೇವಲ ಅಮಾನತ್ತಿನಲ್ಲಿಡಬೇಕೆಂದು ವಿನಂತಿಸಿರುತ್ತಾರೆ. 

ಶ್ರೀ ಗಂಗಪ್ಪ ಪರಮಪ್ಪ ಕೋಲ್ಯಾಗೋಳ(ಕೋರಿ) ಭಾರಿ ಗಂಡಾಳು, ಕನೀನಿನಿ , ಘಟಪ್ರಭಾ ಎಡದಂಡೆ ಕಾಲುವೆ ಉಪ ವಿಭಾಗ ಸಂ . 1, ಮುಧೋಳ, 
ಇವರು ಕ್ರಿಮಿನಲ್ ಆರೋಪದ ಮೇಲೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಶಿಕ್ಷೆ ಅನುಭವಿಸಿರುವುದು ಸ್ಪಷ್ಟವಾಗಿ ಕಂಡು ಬಂದಿದೆ. ಕರ್ನಾಟಕ ನಾಗರೀಕ 
ಸೇವಾ( ಸಿಸಿಎ) ನಿಯಮಗಳು 1957ರ ನಿಯಮ 14(1) ರ ಅನುಸಾರ , ನಿಯಮಗಳು 11 , 12 ಮತ್ತು 13 ರಲ್ಲಿ ಏನೇ ಹೇಳಿದ್ದರೂ ಕ್ರಿಮಿನಲ್ 
ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಆರೋಪಕ್ಕಾಗಿ ದೋಷಸಿದ್ದಿಯಾದ ಸರ್ಕಾರಿ ನೌಕರರನ್ನು ಇಲಾಖಾ ವಿಚಾರಣೆಗೆ ಒಳಪಡಿಸದೆಯೆ ಸೇವೆಯಿಂದ ವಜಾ 
ಮಾಡುವ ಅಥವಾ ಸೇವೆಯಿಂದ ತೆಗೆದುಹಾಕುವ ದಂಡನೆಯನ್ನು ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ. 

ಆದುದರಿಂದ ಶ್ರೀ ಗಂಗಪ್ಪ ಪರಮಪ್ಪ ಕೋಲ್ಯಾಗೋಳ(ಕೋರಿ) ಭಾರಿ ಗಂಡಾಳು, ಇವರು ಕ್ರಿಮಿನಲ್ ಆರೋಪಕ್ಕೆ ಗುರಿಯಾಗಿ ನ್ಯಾಯಾಲಯವು 
ಜೀವಾವಧಿ ಶಿಕ್ಷೆ ವಿಧಿಸಿರುವುದರಿಂದ ಉಲ್ಲೇಖ (1) ರ ಸರ್ಕಾರಿ ಸುತ್ತೋಲೆಯನ್ವಯ ಇವರನ್ನು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಪರಿಗಣಿಸಿ ಕ. ನಾ . ಸೇ .( ಸಿಸಿಎ) ನಿಯಮ 8 (( viii ) ರ ಪ್ರಕಾರ ಸರ್ಕಾರಿ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ವಿಧಿಸಲು 
ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಆಧಾರದ ಮೇಲೆ ಶ್ರೀ ಗಂಗಪ್ಪ ಪರಮಪ್ಪ ಕೋಲ್ಯಾಗೋಳ(ಕೋರಿ) ಭಾರಿ ಗಂಡಾಳು , ಕನೀನಿನಿ , 
ಘಟಪ್ರಭಾ ಎಡದಂಡೆ ಕಾಲುವೆ ಉಪ ವಿಭಾಗ ಸಂ . 11, ಮುಧೋಳ, ಇವರು ಕ್ರಿಮಿನಲ್ ಆರೋಪಕ್ಕೆ ಗುರಿಯಾಗಿ ಕ್ರಿಮಿನಲ್ ನ್ಯಾಯಾಲಯದಲ್ಲಿ 
ದೋಷಸಿದ್ದಿಯಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವುದರಿಂದ ಕೆ. ಸಿ.ಎಸ್.(ಸಿಸಿಎ) ನಿಯಮ 8(( vii) ರ ಪ್ರಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ 
ಸೇವೆಯಿಂದ ವಜಾ ಮಾಡಲಾಗಿದೆ. 

ಜಿ. ಗುರುಪ್ರಸಾದ್ 
PR -586 

ಶಿಸ್ತು ಪ್ರಾಧಿಕಾರಿಗಳು ಹಾಗೂ ಮುಖ್ಯ ಇಂಜಿನಿಯರ್, 

ಜ. ಸಂ . ಅ.ಸಂಸ್ಥೆ , ಬೆಂಗಳೂರು 


ವಾದಿ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೩೯೪೧ 
ಸಹಕಾರ ಸಂಘಗಳ ಜಂಟಿ ನಿಬಂಧಕರ ನ್ಯಾಯಾಲಯ , ಬೆಂಗಳೂರು ಪ್ರಾಂತ ಚಾಮರಾಜಪೇಟೆ, ಬೆಂಗಳೂರು-18. 

ದಾವ 

* ಬಿ / ಡಿಐಎಸ್ / 498/ 1996 - 97 
ವಿರುದ್ದ 

ಪ್ರತಿವಾದಿಗಳು 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು 

1 . ಕಾರ್ಯದರ್ಶಿ , 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ 

ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31 /2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, 

ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು -21 
ಬ್ಯಾಂಕ್ ನಿ., ಚಾಮರಾಜಪೇಟೆ, 
ಬೆಂಗಳೂರು - 560018 

2. ಶ್ರೀ . ಶ್ರೀನಿವಾಸ, ಮೇಜರ್, 
ಅಧ್ಯಕ್ಷರು, 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2, 1ನೇ ಮುಖ್ಯರಸ್ತೆ , 
5ನೇ ಕ್ರಾಸ್ , ಮಾರುತಿ ಬಡಾವಣೆ , ಶ್ರೀರಾಮಪುರಂ, ಬೆಂಗಳೂರು -21 
3. ಶ್ರೀ ಜಿ. ಪ್ರಶಾಂತ, ಮೇಜರ್, 
ಕಾರ್ಯದರ್ಶಿ ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 
1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21 
4. ಶ್ರೀ ಕೆ. ಮುತ್ತುರಾಜ್ , ಮೇಜರ್, 

ಉಪಾಧ್ಯಕ್ಷರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31 /2, 

1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
5. ಶ್ರೀ ಆರ್ . ಕುಮಾರ್ , ಮೇಜರ್ , ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, 
ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
6. ಶ್ರೀ ಬಿ. ವಿ. ಪ್ರವೀಣ್ ಕುಮಾರ್ , 
ಮೇಜರ್, ನಿರ್ದೇಶಕರು ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2, 
1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು-21 
7. ಶ್ರೀ ಟಿ. ಎಂ. ನಾಗರಾಜ್ , 
ಮೇಜರ್ , ನಿರ್ದೇಶಕರು , ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31 /2 , 
1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
8. ಶ್ರೀ ಹೆಚ್. ಆರ್ . ಸುರೇಶ್ , 
ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 
1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ , ಬೆಂಗಳೂರು- 21 
9 . ಶ್ರೀ ಪಿ. ಎಸ್ . ಹರಿಯಣ್ಣ ಗೌಡ, 

ಮೇಜರ್, ನಿರ್ದೇಶಕರು, 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ ., ನಂ . 31 /2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, 
ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು- 21 
10. ಶ್ರೀ ಪಿ. ಎಸ್ . ಪಾಪಣ್ಣ , 
ಮೇಜರ್ , ನಿರ್ದೇಶಕರು , ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 
1ನೇ ಮುಖ್ಯರಸ್ತೆ , 5ನೇ ಕ್ರಾಸ್, ಮಾರುತಿ ಬಡಾವಣೆ , ಶ್ರೀರಾಮಪುರಂ, ಬೆಂಗಳೂರು - 21 
11. ಶ್ರೀಮತಿ ಟಿ.ಎಸ್ . ಯಶೋಧ, 
ಮೇಜರ್, ನಿರ್ದೇಶಕರು , 
ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 1ನೇ ಮುಖ್ಯರಸ್ತೆ, 5ನೇ ಕ್ರಾಸ್ , 
ಮಾರುತಿ ಬಡಾವಣೆ , ಶ್ರೀರಾಮಪುರಂ, ಬೆಂಗಳೂರು - 21 
12 . ಶ್ರೀ ವಿ. ಆನಂದ, 
ಮೇಜರ್, ನಿರ್ದೇಶಕರು, ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 
1ನೇ ಮುಖ್ಯರಸ್ತೆ, 5ನೇ ಕ್ರಾಸ್, ಮಾರುತಿ ಬಡಾವಣೆ , ಶ್ರೀರಾಮಪುರಂ , ಬೆಂಗಳೂರು - 21 
13. ಶ್ರೀ ಸೋಮಸುಂದರ, 
ಮೇಜರ್, ನಿರ್ದೇಶಕರು , ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ .31/2 , 
1ನೇ ಮುಖ್ಯರಸ್ತೆ , 5ನೇ ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21 


೩೯೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

ಭಾಗ ೩ 
14. ಶ್ರೀ ಹೆಚ್.ಬಿ.ಉಮೇಶ್, 

( ಪೌತಿ) ಅವರ ವಾರಸುದಾರರು. 
14 . lಎ. ಶ್ರೀಮತಿ ಹೆಚ್ . ಎಸ್ . ಹರಿಣಿ 
ಕೋಂ :ಲೇಟ್: ಹೆಚ್ . ಬಿ.ಉಮೇಶ್. 
1ಬಿ . ಶ್ರೀ ಕೀರ್ತಿ ಕಂದಾ, 
ಬಿನ್:ಲೇಟ್: ಹೆಚ್. ಬಿ.ಉಮೇಶ್. 
1ಸಿ, ಶ್ರೀ ಚರಣ್ . 
ಬಿನ್:ಲೇಟ್: ಹೆಚ್ . ಬಿ.ಉಮೇಶ್. 

ವಿಳಾಸ: ನಂ . 112, ಐ .ಸಿ.ಎಸ್.ಸಿ . ಮೇನ್ರೋಡ್, ನಾಗರಭಾವಿ , ಬೆಂಗಳೂರು - 72 
15 . ಶ್ರೀ ನಾರಾಯಣ ಗೌಡ, ಮೇಜರ್‌, ಬಿನ್ ಪುಟ್ಟೇಗೌಡ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ 
ನಿರ್ದೇಶಕರು, ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಕೆರಳಾಲುಸಂದ್ರ, ಮಳಗಳು ಪೋಸ್ಟ್, 
ಕಸಬಾ ಹೋಬಳಿ, ಕನಕಪುರ ತಾಲ್ಲೂಕು, ಬೆಂಗಳೂರು ( ಗ್ರಾ ) ಜಿಲ್ಲೆ. 
16. ಶ್ರೀ ಎಸ್. ಜಿ. ಚೆಲುವಯ್ಯ ಮೇಜರ್, 

ಮಾಜಿ ಉಪಾಧ್ಯಕ್ಷರು, 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ಸೊಂಡೆಕೊಪ್ಪ, ಸೊಂಡೆಕೊಪ್ಪ 

ಪೋಸ್ಟ್, ನೆಲಮಂಗಲ ತಾ : ಬೆಂಗಳೂರು( ಗ್ರಾ ) ಜಿಲ್ಲೆ 
17. ಶ್ರೀ ವಿ. ಚನ್ನಪ್ಪ ಮೇಜರ್ . 
( ಮೃತಪಟ್ಟಿರುತ್ತಾರೆ) ಪ್ರತಿನಿಧಿಸುವವರು ಅವರ ವಾರಸುದರರು 
17ಎ, ಶ್ರೀಮತಿ ಜಯಮ್ಮ , ವಯಸ್ಕಳು ಕೋಂ : ಲೇಟ್: ವಿ. ಚನ್ನಪ್ಪ. 
17ಬಿ. ಶ್ರೀ ಸಿ. ರಮೇಶ್, ವಯಸ್ಕರು ಬಿನ್: ಲೇಟ್: ವಿ. ಚನ್ನಪ್ಪ . 
17ಸಿ, ಶ್ರೀ ಸಿ.ವೇಣುಗೋಪಾಲ್, ವಯಸ್ಕರು ಬಿನ್: ಲೇಟ್: ವಿ . ಚನ್ನಪ್ಪ. 
173 . ಶ್ರೀ ಸಿ. ಪ್ರಕಾಶ್, ವಯಸ್ಕರು 
ಬಿನ್ : ಲೇಟ್: ವಿ. ಚನ್ನಪ್ಪ, ಪ್ರತಿವಾದಿ 17ಎ ರಿಂದ 173 ರವರ 
ವಿಳಾಸ: ನೆರಳಘಟ್ಟ ಗ್ರಾಮ , ಅಣಬೆ ಪೋಸ್ಟ್, ದೊಡ್ಡಬಳ್ಳಾಪುರ ತಾ : ಬೆಂಗಳೂರು ( ಗ್ರಾ ) ಜಿಲ್ಲೆ. 
17ಡಿ ರವರು ವಾದಿ ಬ್ಯಾಂಕಿನಲ್ಲಿ ನೌಕರರಾಗಿ ಹಾಲಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ. 
18. ಶ್ರೀ ಎ. ನರಸಿಂಹಯ್ಯ , ಮೇಜರ್‌, 
ಮಾಜಿ ನಿರ್ದೇಶಕರು, 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ.,ಗಂಟಿಗಾನಹಳ್ಳಿ ಪೇಸ್ಟ್, ಕುರವೇಕೆರೆ, ದೊಡ್ಡಬಳ್ಳಾಪುರ 
ತಾ: ಬೆಂಗಳೂರು ( ಗ್ರಾ ) ಜಿಲ್ಲೆ. 
19 . ಶ್ರೀ ಎನ್.ಎಸ್ . ನರಸೇಗೌಡ, ಮೇಜರ್, 
ಮಾಜಿ ನಿರ್ದೇಶಕರು, 
ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ನಂ . 692 , ಎ 8ನೇ ಮೇನ್, 3ನೇ ಸ್ಟೇಜ್, 3ನೇ 
ಬ್ಲಾಕ್ , ಬಸವೇಶ್ವರ ನಗರ , ಬೆಂಗಳೂರು - 79 
20. ಶ್ರೀ ಬಿ.ರಾಮಿರೆಡ್ಡಿ , ಮೇಜರ್‌, 
ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು, ಬಿಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ 
ನಿ ., ನಂ .124, "ಎ ಸ್ಟೋರ್, 26ನೇ ಕ್ರಾಸ್ , 6ನೇ ಬ್ಲಾಕ್ , ಜಯನಗರ, ಬೆಂಗಳೂರು- 20 
21. ಶ್ರೀ ಕೆ. ಟಿ. ವೆಂಕಟಸ್ವಾಮಿ , ಮೇಜರ್‌, 
ಮಾಜಿ ಶಾಖಾ ವ್ಯವಸ್ಥಾಪಕರು(ನಿವೃತ್ತ), 
ಕೇಂದ್ರ ಕಛೇರಿ ಶಾಖೆ. ಬಿಬಿಆರ್ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ., ನಂ . 1013 ಇ, ಮೂಕಾಂಬಿಕ 
ಎ . ಆರ್‌. ಅವೆನ್ನೂ , ನ್ಯೂ ತಿಪ್ಪಸಂದ್ರ, ಬೆಂಗಳೂರು- 75 
22 . ಶ್ರೀ ಎಂ . ಹೊನ್ನಲಿಂಗೇಗೌಡ, ಮೇಜರ್, 
ಮಾಜಿ ಶಾಖಾ ವ್ಯವಸ್ಥಾಪಕರು( ನಿವೃತ್ತ), 
ಬಿಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಯಶವಂತಪುರ ಶಾಖೆ, ನಂ .464 , 10ನೇ ಇ 
ಮೇನ್ರೋಡ್, 6ನೇ ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು- 10 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೪೩ 


23. ಶ್ರೀ ರಾಮಾಂಜನಪ್ಪ , ಮೇಜರ್, 

ಶಾಖಾ ಸೂಪರ್‌ವೈಸರ್‌, ( ಅಂಡರ್‌ ಸಸ್ಪೆನ್‌ಷನ್) ಬಿಬಿಆರ್ ಅಂಡ್ ಆರ್‌ಡಿಸಿಸಿ 
ಬ್ಯಾಂಕ್ ನಿ ., ಯಶವಂತಪುರ ಶಾಖೆ, ನಂ .464 , 10ನೇ ಇ ಮೇನ್ ರೋಡ್, 6ನೇ ಬ್ಲಾಕ್ , 

ರಾಜಾಜಿನಗರ, ಬೆಂಗಳೂರು- 10 
24. ಶ್ರೀ ರಾಮಕೃಷ್ಣ, ಮೇಜರ್‌, 

ಶಾಖಾ ವ್ಯವಸ್ಥಾಪಕರು ( ಅಂಡರ್ ಸಸ್ಪೆನ್‌ಷನ್ ) ಬಿಬಿಆರ್ ಅಂಡ್ ಆರ್‌ಡಿಸಿಸಿಬ್ಯಾಂಕ್ ನಿ ., 
( ಪ್ಲಾನಿಂಗ್ & ಡೆವಲಪ್‌ಮೆಂಟ್ ಶಾಖೆ) ನಂ .221, 5ನೇ ಕ್ರಾಸ್, 1ನೇ ಮೇನ್, 1ನೇ ಹಂತ, 
ಕೆ.ಹೆಚ್. ಬಿ .ಕಾಲೋನಿ, ಬಸವೇಶ್ವರ ನಗರ , ಬೆಂಗಳೂರು- 79 
25. ಶ್ರೀ ರಂಗರಾಜು, 

ಜೂನಿಯರ್ ಅಸಿಸ್ಟೆಂಟ್ , ಬಿಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಯಶವಂತಪುರ 

ಶಾಖೆ. ನಂ466, 8ನೇ ಕ್ರಾಸ್, ಮಹಾಲಕ್ಷ್ಮೀ ಲೇಯೌಟ್, ಬೆಂಗಳೂರು-86, 
26. ಶ್ರೀ ಎ. ಸಿ.ಲಕ್ಷ್ಮೀಕಾಂತ, 

ಕ್ಯಾಶಿಯರ್, ಬಿಬಿಆರ್‌ ಅಂಡ್ ಆರ್‌ಡಿಸಿಸಿ ಬ್ಯಾಂಕ್ ನಿ ., ಯಶವಂತಪುರ ಶಾಖೆ. 
ನಂ .96 , ಕಿರಣ್ ನಿಲಯ, 3ನೇ ಮೇನ್ರೋಡ್, ಸರಸ್ವತಿ ಪುರ, ನಂದಿನಿ ಲೇಜೇಟ್, 

ಬೆಂಗಳೂರು- 96 
27. ಶ್ರೀ ಹೆಚ್ . ಎಲ್ .ಶಿವಕುಮಾರ್ , 

ಬಿನ್ ಲಕ್ಷಣಗೌಡ, ಜೂನಿಯರ್‌ ಅಸಿಸ್ಟೆಂಟ್, ಬಿಡಿ ಅಂಡ್ ಬಿಆರ್ ಆರ್ ಡಿಸಿಸಿ 
ಬ್ಯಾಂಕ್ ನಿ., ಕೇಂದ್ರ ಕಛೇರಿ, ನಂ .32, 3ನೇ ಕ್ರಾಸ್, ವಿಠಲ್‌ನಗರ, ಚಾಮರಾಜಪೇಟೆ, 

ಬೆಂಗಳೂರು- 18 
28 . ಶ್ರೀ ಬಿ . ಎಸ್ . ಅನಂತಮೂರ್ತಿ , 

ಪ್ರೋ : ಶ್ರೀ ಲಕ್ಷ್ಮೀ ಸಿಲ್ಕ್ ವೀವಿಂಗ್ ಫ್ಯಾಕ್ಟರಿ, ಶ್ರೀರಾಮಪುರಂ, ಬೆಂಗಳೂರು. 
29. ಶ್ರೀ ಬಿ.ಎಸ್. ವೆಂಕಟೇಶ್, 

ನಂ . 45 , 11ನೇ ಕ್ರಾಸ್ , 7ನೇ ಮೇನ್, ಶ್ರೀರಾಮಪುರಂ, ಬೆಂಗಳೂರು. 
30. ಶ್ರೀ ಎಸ್ . ಜಿ. ಗುಪ್ತಾ, 
ಕೇ : ನವಕರ್ನಾಟಕ ಕ್ರೆಡಿಟ್ ಕೋ - ಆಪರೇಟಿವ್ ಸೊಸೈಟಿ ಲಿ., ನಂ . 31/2, 1ನೇ 5ನೇ ಮುಖ್ಯ ರಸ್ತೆ, 

ಕ್ರಾಸ್ , ಮಾರುತಿ ಬಡಾವಣೆ, ಶ್ರೀರಾಮಪುರಂ, ಬೆಂಗಳೂರು - 21 
“1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 103ರ ರೀತ್ಯಾ ಪ್ರತಿವಾದಿ 17ಎ ರಿಂದ 17ಡಿ ರವರ ಸ್ಥಿರಾಸ್ತಿಗಳನ್ನು ಆದೇಶಕ್ಕೆ ಮುನ್ನ ಜಪ್ತಿ ಮಾಡುವ 

ನೋಟೀಸು ” 
ಪ್ರಸ್ತಾವನೆ: 
1. ವಾದಿಯು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ರಡಿ ದಾವಾ ಅರ್ಜಿಯನ್ನು ಸಲ್ಲಿಸಿ 1 ರಿಂದ 30ನೇ ಪ್ರತಿವಾದಿಗಳಿಂದ 

ರೂ .4 ,36,78 ,537/ - ( ರೂ . ನಾಲ್ಕು ಕೋಟಿಮೂವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದು ನೂರ ಮೂವತ್ತೇಳು ರೂಪಾಯಿಗಳು ಮಾತ್ರ) 
ಗಳು ಹಾಗೂ ಈ ಮೊತ್ತಕ್ಕೆ ದಿನಾಂಕ: 24 - 05 - 1996 ರಿಂದ ಸಾಲಿಯಾನ ಶೇ . 22.5 % ರಷ್ಟು ಬಡ್ಡಿ ದರದಂತೆ ಅಸಲು ಮತ್ತು ಬಡ್ಡಿ 
ವಸೂಲಾತಿಗಾಗಿ ದಾವೆಯನ್ನು ಹೂಡಿರುತ್ತಾರೆ . ಈ ದಾವೆಯನ್ನು ವಿಚಾರಣೆಗೆ ತೆಗೆದುಕೊಂಡು, ವಿಚಾರಣೆ ನಡೆಸಲಾಗುತ್ತಿದೆ. ಪ್ರಕರಣದ 
ವಿಚಾರಣಾ ಹಂತದಲ್ಲಿ ವಾದಿಯು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರಡಿ ಅರ್ಜಿಯನ್ನು ಸಲ್ಲಿಸಿ 17ಎ ರಿಂದ 17ಡಿ ರವರುಗಳ 
ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 
ಅರ್ಜಿದಾರರು ಕಲಂ 103 ರ ಅರ್ಜಿ ಜೊತೆ ಸಲ್ಲಿಸಲಾಗಿರುವ ಪ್ರಮಾಣ ಪತ್ರದಲ್ಲಿ 1ನೇ ಪ್ರತಿವಾದಿ ಸಂಘದ ಆಡಳಿತ ಮಂಡಳಿಯನ್ನು ಸಹಕಾರ 
ಇಲಾಖೆಯು 1994ನೇ ಸಾಲಿನಲ್ಲಿ ರದ್ದು ಮಾಡಿರುತ್ತದೆ. ಈ ಆದೇಶವನ್ನು ಬಾದಿತ ವಾದಿ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಗೌರವ ಉಚ್ಚ 
ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು, ರಿಟ್ ಅಫೀಲು ಸಂ . 2218 ಮತ್ತು 2219 ಅಫ್/1991 ಹಾಗೂ 1992 / 994 ಈ ರಿಟ್ ಅಪೀಲಿನನ್ವಯ ಗೌರವ 
ನ್ಯಾಯಾಲಯವು ಪ್ರತಿವಾದಿ 15 ರಿಂದ 19 ರವರುಗಳನ್ನು Government Nominees as Ad- Hoc Committee members to run the bank 
administration till holding of new election on 02 - 12 - 1994 ಅದರನ್ವಯ ಸದರಿ ಅಡಾಕ್ ಕಮಿಟಿಯು ದಿನಾಂಕ: 13 - 05 - 1995 ರವರೆಗೆ 
ಕಾರನಿರ್ವಹಿಸಿರುತ್ತದೆ. ಈ ಅವಧಿಯಲ್ಲಿ 17ನೇ ಪ್ರತಿವಾದಿಯು ನಿರ್ದೇಶಕರಾಗಿ ಕಾರನಿರ್ವಹಿಸಿ ಈ ಅವಧಿಯಲ್ಲಿ ಸಾಲಗಳನ್ನು ಮಂಜೂರು 
ಮಾಡಿರುತ್ತಾರೆ. ಆದರೆ ಅಡಾಕ್ ಕಮಿಟಿಯು ವಾದಿ ಸಂಘದಲ್ಲಿ ರೂ . 4,00,00,000/ - ಕ್ಕೆ ದಿನಾಂಕ: 15 -04 - 1995 ರಂದು ಅರ್ಜಿ ಸಲ್ಲಿಸಿ 
ಸಾಲವನ್ನು ಪಡೆದಿರುತ್ತಾರೆ. ಆದರೆ ಈ ಸಾಲ ಮಂಜೂರಾತಿಯಲ್ಲಿ ಅಡಾಕ್ ಕಮಿಟಿಯು ಗೌರವ ಉಚ್ಚ ನ್ಯಾಯಾಲಯದ ಆದೇಶ, ಸಂಘದ 
ಬೈಲಾ ಮತ್ತು ಸಾಲಗಳ ನಿಯಮ ಮತ್ತು ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ, ಅರ್ಜಿದಾರ ಬ್ಯಾಂಕಿಗೆ ಸುಳ್ಳು ಮಾಹಿತಿ ನೀಡಿ ಮೋಸ 
ಮಾಡಿರುತ್ತಾರೆ. ಆದರೆ ಪ್ರಸ್ತುತ 1ನೇ ಪ್ರತಿವಾದಿ ಸಂಘವು ತನ್ನ ಕಾವ್ಯಚಟುವಟಿಕೆ ನಡೆಸದೇ ಇರುವಂತಹ ಸ್ಥಿತಿಯನ್ನು ತಲುಪಿದ್ದು, ಮುಂದೆಯು 
ಸಹ ಕಾರಚಟುವಟಿಕೆಗಳನ್ನು ನಡೆಸುವ ಸಾಧ್ಯತೆ ಇಲ್ಲವೆಂದು ಮನಗಂಡು ಕಲಂ 70 ರಡಿಯಲ್ಲಿ ದಾವೆಯನ್ನು ಹೂಡಲಾಗಿದೆ. ಈ ಎಲ್ಲಾ 
ಅವ್ಯವಹಾರಕ್ಕೆ ಅಡಾಕ್ ಕಮಿಟಿಯ ಸದಸ್ಯರು, 1ನೇ ಪ್ರತಿವಾದಿ ಸಂಘದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಬ್ಯಾಂಕಿನ ನೌಕರರು ಒಳಗೂಡಿ 
ವೈಯಕ್ತಿಕವಾಗಿ ಮತ್ತು ಜಂಟಿಯಾಗಿ ಅವ್ಯವಹಾರ ನಡೆಸಿ ಅರ್ಜಿದಾರ ಬ್ಯಾಂಕಿನ ಸಾಲದ ಮೊತ್ತವನ್ನು ಉಪಯೋಗಿಸಿಕೊಂಡು ನಂತರ ಬ್ಯಾಂಕಿಗೆ 
ನಷ್ಟ ಉಂಟಾಗಲು ಕಾರಣ ಕರ್ತರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ದಾವೆಗಳನ್ನು ಹೂಡಲಾಗಿದೆ. ಆದರೆ ಈ ದಾವೆಯು ಇತ್ಯರ್ಥವಾಗುವಲ್ಲಿ 
ಕಾನೂನು ರೀತ್ಯಾ ನಡವಳಿಕೆಗಳು ನಡೆಸಿ ಇತ್ಯರ್ಥಪಡಿಸುವಲ್ಲಿ ಸಮಯಾವಕಾಶ ತೆಗೆದುಕೊಳ್ಳುತ್ತಿದ್ದು, ಈ ಮಧ್ಯ ಪ್ರತಿವಾದಿಗಳು ತಮ್ಮ 


೩೯೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


3 , 


ಹೆಸರಿನಲ್ಲಿರುವ ಮತ್ತು ತಮ್ಮ ಕುಟುಂಬ ಸದಸ್ಯರ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡುವ ಸಾಧ್ಯತೆಗಳಿರುತ್ತವೆ. ಒಂದು ವೇಳೆ ಈ 
ರೀತಿ ಪ್ರತಿವಾದಿಗಳು ತಮ್ಮ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಮಾರಾಟ ಮಾಡಿದ ಪಕ್ಷದಲ್ಲಿ ಈ ದಾವೆಯ ಅಂತಿಮ ಆದೇಶ ಅರ್ಜಿದಾರ ಬ್ಯಾಂಕಿನ 
ಪರವಾಗಿ ಬಂದರೂ ಸಹ ಅವಾರ್ಡ್ ಮೊತ್ತವನ್ನು ವಸೂಲಿ ಮಾಡಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇರುವುದರಿಂದ 
ವಾದಿಯು ದಿನಾಂಕ 20 -1 -2012 ರಂದು ಪ್ರಮಾಣ ಪತ್ರದೊಂದಿಗೆ ಕಲಂ 103 ರಡಿಯಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿಯನ್ವಯ 
ದಿನಾಂಕ 30 - 1- 2012 ರಂದು 17ನೇ ಪ್ರತಿವಾದಿಗೆ ಕಲಂ 103 ರಡಿಯಲ್ಲಿ ಷರತ್ತುಬದ್ಧ ನೋಟೀಸ್ ನೀಡಿದ ಒಂದು ತಿಂಗಳೊಳಗಾಗಿ 
ಷರತ್ತುಗಳನ್ನು ಪೂರೈಸದಿದ್ದ ಪಕ್ಷದಲ್ಲಿ ಕಲಂ 103 ರಡಿಯಲ್ಲಿ ನೀಡಲಾಗಿದ್ದ ನೋಟೀಸ್ ಆಧಾರವಾಗಿ ಷೆಡ್ಯೂಲ್ ಸ್ವತ್ತನ್ನು ಆದೇಶ ಪೂರ್ವ ಜಪ್ತಿ 
ಮಾಡಲು ನೀಡಲಾಗಿರುವ ನೋಟೀಸನ್ನು ಸ್ಥಿರೀಕರೀಸಲಾಗಿವುದು ಎಂದು ತಿಳಿಸಲಾಗಿತ್ತು. ಆದರೆ , 17ನೇ ಪ್ರತಿವಾದಿಯು ನೋಟೀಸ್ ದಿನಾಂಕ 
30 -1 - 2012 ರಲ್ಲಿ ತಿಳಿಸಿರುವ ಯಾವುದೇ ಷರತ್ತುಗಳನ್ನು ಪೂರೈಸುವುದಿರುವುದಿಲ್ಲ. ಈ ಮಧ್ಯೆ, 17ನೇ ಪ್ರತಿವಾದಿಯು ದಿನಾಂಕ 27 - 8 - 2012 
ರಂದು ಮರಣ ಹೊಂದಿರುವ ಹಿನ್ನೆಲೆಯಲ್ಲಿ 17ನೇ ಪ್ರತಿವಾದಿಗಳ ವಾರಸುದಾರರಾದ ಶ್ರೀಮತಿ ಜಯಮ್ಮ - ಪ್ರತಿವಾದಿ 17ಎ, ಶ್ರೀ ರಮೇಶ್ - 
17ಬಿ, ಶ್ರೀ ಸಿ. ವೇಣುಗೋಪಾಲ್ - 17ಸಿ, ಶ್ರೀ ಸಿ. ಪ್ರಕಾಶ್ - 17ಡಿ, ರವರುಗಳನ್ನು ಈ ಪ್ರಕರಣದಲ್ಲಿ ಪ್ರತಿವಾದಿಗಳನ್ನಾಗಿ ಮಾಡಿ 
ದಿನಾಂಕ 8 - 4 - 2013 ರಂದು ಆದೇಶ ಹೊರಡಿಸಲಾಗಿದೆ. ತದನಂತರ, ದಿನಾಂಕ 23 - 6 - 2014 ರಂದು ನಡೆದ ವಿಚಾರಣೆಯಲ್ಲಿ ವಾದಿಯು 
ಕಲಂ 103 ರಡಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಿ, 17ನೇ ಪ್ರತಿವಾದಿಯ ವಾರಸುದಾರರಾದ ಪ್ರತಿವಾದಿ 17ಎ , ಬಿ, ಸಿ ಮತ್ತು ಡಿ 
ರವರುಗಳಿಗೆ ಸೇರಿದ ಸ್ಥಿರಾಸ್ತಿಯನ್ನು ಆದೇಶಪೂರ್ವ ಜಪ್ತಿ ಮಾಡಿ ಆದೇಶ ಹೊರಡಿಸಬೇಕೆಂದು ಕೋರಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಈ 
ಹಿನ್ನೆಲೆಯಲ್ಲಿ, ಈ ಅರ್ಜಿಯೊಂದಿಗೆ ಸ್ಥಿರಾಸ್ತಿ ಸಂಬಂಧಿಸಿದ ದಾಖಲಾತಿಗಳನ್ನು ವಾದಿ ಹಾಜರುಪಡಿಸಿದ್ದು, ಈ ದಾಖಲಾತಿಗಳಾದ ಮುಟೇಷನ್ 
ಮತ್ತು ವಿಭಾಗ ಪತ್ರದ ಪ್ರತಿಗಳನ್ನು ಪರಿಶೀಲಿಸಿದಾಗ ಷೆಡ್ಯೂಲ್ ಸ್ವತ್ತು ಪ್ರತಿವಾದಿ - 17ಎ ರಿಂದ ಪ್ರತಿವಾದಿ - 17ಡಿ ರವರುಗಳ 
ಹೆಸರಿನಲ್ಲಿರುವುದು ಕಂಡು ಬಂದಿರುತ್ತದೆ. 17ನೇ ಪ್ರತಿವಾದಿಯಾದ ಶ್ರೀ ವಿ. ಚನ್ನಪ್ಪ ರವರ ಮತ್ತು ಮಕ್ಕಳು ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು 
ಆದೇಶಕ್ಕೆ ಪೂರ್ವ ಜಪ್ತಿ ಆದೇಶ ಹೊರಡಿಸಬೇಕೆಂದು ಅರ್ಜಿ ಸಲ್ಲಿಸಿರುತ್ತಾರೆ. 
ವಾದಿ ಬ್ಯಾಂಕು ಕಲಂ 103 ರಡಿಯಲ್ಲಿ ಸಲ್ಲಿಸಿರುವ ಅರ್ಜಿ ಹಾಗೂ ಅರ್ಜಿಯೊಂದಿಗಿನ ಪ್ರಮಾಣ ಪತ್ರವನ್ನು ಮತ್ತು ಅದರ ಜೊತೆಗೆ 
ಲಗತ್ತಿಸಿರುವ ಮುಟೆಷನ್ ಮತ್ತು ವಿಭಾಗ ಪತ್ರದ ಪ್ರತಿಗಳನ್ನು ಪರಿಶೀಲಿಸಿದಾಗ ಷೆಡ್ಯೂಲ್ ಸ್ವತ್ತು ಪ್ರತಿವಾದಿ 17ಎ ರಿಂದ ಪ್ರತಿವಾದಿ 17ಡಿ ರವರ 
ಹೆಸರಿನಲ್ಲಿರುವುದು ಕಂಡುಬರುತ್ತದೆ. 17ನೇ ಪ್ರತಿವಾದಿ ಶ್ರೀ . ವಿ . ಚನ್ನಪ್ಪರವರು ನಿಧನರಾದ ನಂತರ ಕಾನೂನುಬದ್ಧ ವಾರಸುದಾರರನ್ನು ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 70(1)( ಸಿ) ರ ನಿಯಮದಲ್ಲಿ ವಾರಸುದಾರರನ್ನು ಪ್ರತಿವಾದಿಯನ್ನಾಗಿ ಸೇರ್ಪಡೆ ಮಾಡಲಾಗಿದ್ದು, ಇವರ 
ವಿರುದ್ಧವೂ ಸಹ ದಾವೆಯನ್ನು ಹೂಡಲು ಅವಕಾಶವಿರುವುದರಿಂದ ಹಾಗೂ ವಾರಸುದಾರರನ್ನು ದಿನಾಂಕ 8 - 4 - 2013 ರಂದು ನಡೆದ 
ವಿಚಾರಣಾ ದಿನಾಂಕದಲ್ಲಿ ಈ ಪ್ರಕರಣದಲ್ಲಿ ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಆದ ಕಾರಣ, ವಾದಿಯು ಕಲಂ 103 ರಡಿ ಸಲ್ಲಿಸಿರುವ 
ಅರ್ಜಿಯನ್ನು ಪುರಸ್ಕರಿಸಲು ಕಾನೂನಡಿಯಲ್ಲಿ ಅವಕಾಶವಿರುತ್ತದೆ. ಒಂದು ವೇಳೆ, ವಾದಿಯು ಸಲ್ಲಿಸಿರುವ ಕಲಂ 103 ರ ಅರ್ಜಿಯನ್ನು 
ಪುರಸ್ಕರಿಸದೇ ಇದ್ದ ಪಕ್ಷದಲ್ಲಿ ಪ್ರತಿವಾದಿಗಳು ಸದರಿ ಷೆಡ್ಯೂಲ್ ಸ್ವತ್ತನ್ನು ಪರಭಾರೆ ಮಾಡಿದ್ದೇ ಆದ ಪಕ್ಷದಲ್ಲಿ ಈ ಪ್ರಕರಣದಲ್ಲಿ ದಾವಾದೇಶ 
ವಾದಿ ಪರವಾಗಿ ಬಂದರೂ ಸಹ ಕ್ಲೀಂ ಮೊತ್ತವನ್ನು ವಸೂಲಿ ಮಾಡುವುದು ಕಷ್ಟಸಾಧ್ಯವಾಗುವುದನ್ನು ನ್ಯಾಯಾಲಯವು ಮನಗಂಡು ಪ್ರತಿವಾದಿ 
17ಎ, 17ಬಿ, 17ಸಿ ಮತ್ತು 17ಡಿ ರವರುಗಳ ಹೆಸರಿನಲ್ಲಿರುವ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡುವುದು ಸೂಕ್ತವಾಗಿರುತ್ತದೆಂದು 
ಅಭಿಪ್ರಾಯಪಡಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ, ಸದರಿ ಪ್ರತಿವಾದಿಗಳ ಹೆಸರಿನಲ್ಲಿರುವ ಸ್ಥಿರಾಸ್ತಿಗಳನ್ನು ಆದೇಶ ಪೂರ್ವ ಜಪ್ತಿ ಆದೇಶ ನೀಡಿ 
ನೋಟಿಸು ನೀಡುವುದು ನ್ಯಾಯ ಸಮ್ಮತ ಮತ್ತು ಸಮಂಜಸವೆಂದು ಮನಗಂಡು ಈ ಕೆಳಕಂಡಂತೆ ಷರತ್ತುಬದ್ಧ ಆದೇಶಿಸಲಾಗಿದೆ. 

ಆದೇಶ 
- ಈ ಮೇಲೆ ತಿಳಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70 ಮತ್ತು ಕಲಂ 103 
ಹಾಗೂ ಸರ್ಕಾರದ ಅಧಿಸೂಚನೆ ಸಂ . ಸಿಓ / 39 / ಸಿಎಂಎಲ್ /2010 ದಿನಾಂಕ: 17 - 02 - 2011ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸುತ್ತಾ ಬಿ. ಸಿ. ಸತೀಶ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು ಪ್ರತಿವಾದಿ 17ಎ 
ರಿಂದ ಪ್ರತಿವಾದಿ 17ಡಿ ರವರ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸಿಗಳನ್ನು ಷರತ್ತಿಗೊಳಪಟ್ಟು ಈ ಪ್ರಕರಣದ 
ಅಂತಿಮ ತೀರ್ಪಿಗೆ ಒಳಪಟ್ಟು ಜಪ್ತಿ ಪೂರ್ವ ಆದೇಶ ಹೊರಡಿಸಿರುತ್ತೇನೆ. 

ಪ್ರತಿವಾದಿ 17ಎ ಯಿಂದ 17ಡಿ ಒಂದು ವೇಳೆ ಈ ಜಪ್ತಿ ಪೂರ್ವ ಆದೇಶದಲ್ಲಿ ತಿಳಿಸಿರುವ ಯಾವುದೇ ಸ್ಥಿರಾಸ್ತಿಯನ್ನು ಅಥವಾ 
ಸ್ಥಿರಾಸ್ತಿಯ ಯಾವುದೇ ಭಾಗವನ್ನು ಈ ಆದೇಶದಿಂದ ಮುಕ್ತ ಮಾಡಿಸಿಕೊಳ್ಳಲು ಇಚ್ಚಿಸಿದಲ್ಲಿ ಈ ದಾವೆಯ ಅರ್ಜಿಯಲ್ಲಿನ ವಾದಿ ಕ್ರೈಮ್ 
ಮಾಡಿರುವ ಮೊತ್ತ ರೂ .4,36 ,78,537/- ( ರೂ . ನಾಲ್ಕು ಕೋಟಿ ಮೂವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಐದು ನೂರ ಮೂವತ್ತೇಳು 
ರೂಪಾಯಿಗಳು ಮಾತ್ರ) ಗಳನ್ನು ವಾದಿ ಬ್ಯಾಂಕಿನಲ್ಲಿ ಅಮಾನತ್ತು ಖಾತೆಗೆ ಈ ಆದೇಶ ಹೊರಡಿಸಿದ 30 ದಿವಸಗಳ ಒಳಗಾಗಿ ಜಮಾ ಮಾಡಿ 
ಅಧಿಕೃತ ಚಲನ್ /ರಶೀದಿಯನ್ನು ಹಾಜರುಪಡಿಸಿದಲ್ಲಿ ಈ ಆದೇಶದಲ್ಲಿ ತಿಳಿಸಿರುವ ಷೆಡ್ಯೂಲ್ ಸ್ವತ್ತನ್ನು ಮುಕ್ತಗೊಳಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. 

ತಿವಾದಿ 17ಎ ರಿಂದ 17ಡಿ ಮೇಲೆ ತಿಳಿಸಿರುವಂತೆ ಈ ಆದೇಶ ಹೊರಡಿಸಿದ 30 ದಿವಸಗಳ ಒಳಗಾಗಿ 
ಅವಶ್ಯಕವಿರುವ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ ಈ ಆದೇಶ ಜಪ್ತಿ ಪೂರ್ವ ಆದೇಶವನ್ನು ಸ್ಥಿರೀಕರಿಸಲಾಗುವುದು . 

ಈ ಕೆಳಗೆ ಷೆಡ್ಯೂಲ್‌ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಖರೀದಿಸುವಲ್ಲಿ ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಗಳಿಗೆ ಈ ಆಸ್ತಿ ಪೂರ್ವ 
ಆದೇಶವು ಒಳಪಟ್ಟಿರುತ್ತದೆ. 

“ ಷೆಡ್ಯೂಲ್ ಆಸ್ತಿ ವಿವರಗಳು ” 
Schedule No. 1 property belongs to respondentNo. 17a namely Smt, Jayamma. 
All that piece and parcel of the agricultural property bearing Sy, No. 36 / 1, of Galapuje Village measuring , 2 Acres 28 
Guntas, situated at Galapuje Village , Kasaba Hobli, Doddaballapura Taluk , Bangalore Rural District and Bounded on 
East by : Property Belongs to H . Veeranna 
West by : Property belongs to Jayamma ( A Schedule Property as per partition deed ) 
North by : Property belongs to Muniyappa 
South by : Kere Angala 
Schedule No. 2 property belongs to respondent No . 17a namely Smt, Jayamma. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


25938 


All that piece and parcel of the House property bearing Khaneshumari, No . 105 , of Neralagatta Village, measuring 35 X 45 , 
situated atNeralagatta Village, Kasaba Hobli, Doddaballapura Taluk , Bangalore Rural District and Bounded on 
East by 

: House property Belongs to H . Veeranna 
West by 

: House property belongs to Channakrishnaiah 
North by : House property belongs to Channappa and Venkataramanna 
South by 

: Road 
Schedule No . 3 property belongs to respondent No. 17b namely Sri. N . C .Ramesh 
All that piece and parcel of the agricultural property bearing Sy , No . 35 /1 , of Neralagatta Village , measuring 3 Acres , 
situated at Neralagatta Village ,Kasaba Hobli, Doddaballapura Taluk , Bangalore Rural District and Bounded on 
East by : Property belongs to Jayamma ( A Schedule Property as per partition deed ) 
West by : Property belongs to Marigowda 
North by : Property belongs to C . Prakash D Schedule Property as per partition deed 
South by : Kere Angala 
Schedule No .4 property belongs to respondent No. 17b namely Sri. N . C .Ramesh 
All that piece and parcel of the agricultural property bearing Sy, No.50/ 1, of Maralenahalli Village , measuring 31 Guntas, 
situated at Maralenahalli Village ,Kasaba Hobli, Doddaballapura Taluk , Bangalore Rural District and Bounded on 
East by : Property belongs to N . C . Venugopal ( C Schedule Property as per partition deed ) 
West by : Property belongs to Mallikarjunaiah 
North by : Property belongs to Channakrishnappa 
South by : Property belongs to Marigowda 
Schedule No. 5 property belongs to respondent No . 17b namely Sri. N .C .Ramesh 
All that piece and parcel of the agricultural property bearing Sy, No.49 , of Maralenahalli Village , measuring 28 Guntas , 
situated atMaralenahalli Village, Kasaba Hobli, Doddaballapura Taluk , Bangalore Rural District and Bounded on 
East by : Property belongs to N .V . Gopala Gowda 
West by 

: Property belongs to Ramamurthy and Marigowda 
North by : Property belongs to Marigowda 
South by 

: Hanabe elle 
Schedule No.6 property belongs to respondent No. 17b namely Sri. N . C .Ramesh 
All that piece and parcel of the agricultural property bearing Sy, No. 140 , of Hanabe Village, measuring 1 Acre 02 Guntas , 
situated at Hanabe Village, Kasaba Hobli, Doddaballapura Taluk , Bangalore Rural District and Bounded on 
East by : Property belongs to H .Veeranna and Son s 
West by : Property belongs to Narayanappa 
North by : Property belongs to C . Prakash ( D Schedule Property as per partition deed ) 
South by : Property belongs to Narayanappa 
Schedule No .7 property belongs to respondent No. 17b namely Sri. N . C .Ramesh 
All that piece and parcel of the property bearing Khaneshumari No. 106 , measuring 81 X 90 situated at Neralagatta Village , 
Kasaba Hobli , Doddaballapura Taluk , Bangalore Rural District and Bounded on 
East by : Property belongs to H . Veeranna 
West by 

: Road 
North by : Jantha Colony 
South by : Property belongs to Gopalaraj 
Schedule No.8 property belongs to respondent No. 17c namely Sri. N .C . Venu Gopal 
All that piece and parcel of the agricultural property bearing Sy, No .35/ 1B , of Neralagatta Village, measuring 1 Acre 20 
Guntas , situated at Neralagatta Village ,Kasaba Hobli, Doddaballapura Taluk, Bangalore Rural District and Bounded on 
East by 

: Road 
West by : Property belongs to Marigowda 
North by : Road 
South by : Property belongs to C . Prakash ( D Schedule Property as per partition deed ) 

Schedule No. 9 property belongs to respondent No . 17c namely Sri. N . C . Venu Gopal 
All that piece and parcel of the agricultural property bearing Sy , No. 17 /2, of Neralagatta Village , measuring 03 Guntas , 
situated at Neralagatta Village , Kasaba Hobli, Doddaballapura Taluk , Bangalore Rural District and Bounded on 
East by : House property belongs to Muniyappa and Karabuhalla 
West by : Property belongs to N .V . Narayanappa Son s 
North by : Road 
South by : Property belongs to Vishwanath 


269 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


hy 


Schedule No. 10 property belongs to respondentNo. 17c namely Sri. N . C . Venu Gopal 
All that piece and parcel of the agricultural property bearing Sy, No .48 /2 , ofMaralenahalli Village , measuring 3 Acres 10 
Guntas , situated atMaralenahalli Village , Kasaba Hobli, Doddaballapura Taluk , Bangalore Rural District and Bounded on 
East by : Property belongs to Channamma 
West by : Property belongs to N .C . Ramesh ( B Schedule Property as per partition deed ) 
North by : Property belongs to Channakrishnaiah 
South by : Property belongs to Ramamurthy 
Schedule No. 11 property belongs to respondentNo. 17c namely Sri. N .C . Venu Gopal 
All that piece and parcel of the agricultural property bearing Sy, No .119 /1A, of Hanabe Village, measuring 12 .5 Guntas , 
situated at Hanabe Village , Kasaba Hobli , Doddaballapura Taluk, Bangalore Rural District and Bounded on 
East by : Property belongs to Narayanappa and Nagaraju 
West by : Property belongs to Channakrishnaiah 
North by : Sy. No. 120 Property 
South by : Property belongs to Channakrishnaiah 
Schedule No. 12 property belongs to respondent No . 17c namely Sri. N .C . Venu Gopal 
All that piece and parcel of the agricultural property bearing Sy, No . 120 /3A , of Hanabe Village , measuring 04 Guntas , 
situated at Hanabe Village , Kasaba Hobli, Doddaballapura Taluk, Bangalore Rural District and Bounded on 
East by : Property belongs to Narayanappa and Nagaraju 
West by : Property belongs to Channakrishnaiah 
North by : Property belongs to Ramamurthy 
South by : Sy . No. 190 /1A property 
Schedule No. 13 property belongs to respondent No. 17d namely Sri. C . Prakash 
All that piece and parcel of the agricultural property bearing Sy , No. 35 /1B , of Neralagatta Village, measuring 1 Acre 20 
Guntas, situated at Neralagatta Village, Kasaba Hobli , Doddaballapura Taluk , Bangalore Rural District and Bounded on 
East by 

: Road 
West by : Property belongs to Marigowda 
North by : Property belongs to N . C . Venugopal ( C Schedule Property as per partition deed ) 
South by : Property belongs to N . C . Ramesh ( B Schedule Property as per partition deed ) 
Schedule No . 14 property belongs to respondentNo. 17d namely Sri. C . Prakash 
All that piece and parcel of the agricultural property bearing Sy, No.83/2 , of Neralagatta Village, measuring 34 Guntas, 
situated at Neralagatta Village ,Kasaba Hobli, Doddaballapura Taluk , Bangalore Rural District and Bounded on 
East by : Govt. Inam Property 
West by : Govt. Kharabu Halla 
North by : Sy.No . 84/2 Property 
South by : Property belongs to Ramamurthy 
Schedule No. 15 property belongs to respondent No . 17d namely Sri. C .Prakash 
All that piece and parcel of the agricultural property bearing Sy , No .84/2 , of Neralagatta Village , measuring 2 Acre 02 
Guntas , situated at Neralagatta Village ,Kasaba Hobli, Doddaballapura Taluk, Bangalore Rural District and Bounded on 
East by : Property belongs to Narayanappa 
West by : Govt. Halla 
North by : Property belongs to Narayanappa 
South by : Sy . No . 83/2 Property 
Schedule No . 16 property belongs to respondent No . 17d namely Sri. C .Prakash 
All that piece and parcel of the agricultural property bearing Sy, No. 140, of Hanabe Village ,measuring 21 Guntas , situated 
at Hanabe Village , Kasaba Hobli, Doddaballapura Taluk , Bangalore Rural District and Bounded on 
East by : Property belongs to Hanumegowda and Gangadharappa 
West by : Property belongs to Anjinappa and Appanna 
North by : Property belongs to Channakrishnaiah 
South by : Property belongs to N .C . Ramesh ( B Schedule Property as per partition deed ) 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರು ನಿಶೆಯೊಂದಿಗೆ ಈ ದಿನ ಅಂದರೆ ದಿನಾಂಕ:23 - 06 - 2014 ರಂದು ಹೊರಡಿಸಿರುತ್ತೇನೆ. 

ಬಿ,ಸಿ, ಸತೀಶ್ 
PR . 549 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, 
SC . 10 

ಬೆಂಗಳೂರು ಪ್ರಾಂತ , ಬೆಂಗಳೂರು. 


೩೯೪೭ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೩೯೪೭ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 234 ಎಲ್‌ಜಿಬಿ 2014 , ಬೆಂಗಳೂರು, ದಿನಾಂಕ: 16.09. 2014. 

ನಮೂನೆ 29 
68ನೇ ಪ್ರಕರಣದ ( 5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96. 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964) ರ 68ನೇ ಪ್ರಕರಣದ (5) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸದರಿ 
ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ:06.03.2014ರ ಸಂಖ್ಯೆ:ಆರ್‌ಡಿ 328 
ಎಲ್‌ಜಿಬಿ 2012 ದಿನಾಂಕ:13.11.2013 ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ 
ಪಡಿಸಿದ ಹದ್ದು ಗಿಡದ ಹಳ್ಳದ ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ ಜಿಲ್ಲಾಧಿಕಾರಿ, 
ರಾಮನಗರ ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು 
ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಜಮೀನು ಇರುವ ಗ್ರಾಮ 

ಬೋಳಪ್ಪನಹಳ್ಳಿ ಕೇರಿ ಮತ್ತು ಜೀಗೇನಹಳ್ಳಿ 
ತಾಲ್ಲೂಕು 

ರಾಮನಗರ 

ರಾಮನಗರ 
ಸದರಿ ಭಾಗದ ವರ್ಣನೆ 

ಹದ್ದು ಗಿಡದ ಹಳ್ಳದ ಖರಾಬು 0 - 16 ಗುಂಟೆ | 
ಸರಿ ಸುಮಾರು ವಿಸ್ತೀರ್ಣ 

ಬೋಳಪ್ಪನಹಳ್ಳಿ ಕೇರಿ ಗ್ರಾಮದ ರೀ ಸ. ನಂ . 119 , 120 ಮತ್ತು ಜೀಗೇನಹಳ್ಳಿ ಗ್ರಾಮದ 

ರೀ ಸ. ನಂ .27 , 28 ಮತ್ತು 29ರ ಮಧ್ಯೆ ಇರುವ 0 - 16 ಗುಂಟೆ 
ಸಾರ್ವಜನಿಕ ರಸ್ತೆ / ಬೀದಿ | ಗಲ್ಲಿ / ದಾರಿ ಅಥವಾ ರಾಮನಗರ ತಾಲ್ಲೂಕು, ಕಸಬಾ ಹೋಬಳಿ, ಬೋಳಪ್ಪನಹಳ್ಳಿ ಕೇರಿ ಗ್ರಾಮದ ಸ. ನಂ . 119, 
ಅದರ ಭಾಗ 

120 ಮತ್ತು ಜೀಗೇನಹಳ್ಳಿ ಗ್ರಾಮದ ಸ . ನಂ .27 , 28 ಮತ್ತು 29 ರ ಮಧ್ಯೆ ಇರುವ 0 - 16 

ಗುಂಟೆ ಹದ್ದುಹಿಡಿದ ಹಳ್ಳದ ಖರಾಬು ಜಮೀನು. 
ಮೇರೆಗಳು 

ಪೂರ್ವಕ್ಕೆ - ಜೀಗೇನಹಳ್ಳಿ ಸ. ನಂ .29 , 28 , 27 
ಪಶ್ಚಿಮಕ್ಕೆ - ಬೋಳಪ್ಪನಹಳ್ಳಿ ಸ. ನಂ .119 ಹಾಗೂ 120 
ಉತ್ತರಕ್ಕೆ - ಓಣಿ 
| ದಕ್ಷಿಣಕ್ಕೆ - ಶ್ರೀ ಎ . ವಿ . ಬಾಸ್ಕರ್ ಇವರ ಉಳಿಕೆ ಸ್ವತ್ತು . 


ಜಿಲ್ಲೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ 
PR. 701 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc . 200 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -1). 
ಗೌರವಾನ್ವಿತ 7ನೇ ಅಪರ ಮುಖ್ಯ ಮಹಾನಗರ ದಂಡಾಧಿಕಾರಿಗಳ ನ್ಯಾಯಾಲಯ, ಬೆಂಗಳೂರು ನಗರ. 

ಕ್ರಿಮಿನಲ್ ಮಿಸ್ಲೇನಿಯಸ್ ನಂ . 6797 / 2014 

ದಿನಾಂಕ 06.08.2014 
ವಿಷಯ : ಸುಬ್ರಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ವಶಪಡಿಸಿಕೊಂಡಿರುವ ವಾಹನಗಳ ವಿವರ. 

ವಾರಸುದಾರರಿಲ್ಲದ ವಾಹನಗಳ ವಿವರ 

ಪಿ. ಎಫ್ . 
ಕ್ರ. ಸಂ . ಪೆಟಿಷನ್ ನಂ . 

ವಾಹನದ ಟೈಪ್ ರಿಜಿಸ್ಟ್ರೇಷನ್ ನಂ. ಛಾಸ್ಸಿ ನಂ . ಇಂಜಿನ್ ನಂ . 


ನಂ . 


ಪೆಟಿಷನ್ ನಂ . 
_ 168 /13 


7103 


KA -02 
3243 


F24DE 075837 


240ED 72549 


CKD 


ಪೆಟಿಷನ್ ನಂ . 

17003 


73 /13 


W05D2D 2201 


| W05E 188339 


ಕಪ್ಪು ಬಣ್ಣದ ಹಳೆಯ ಆಟೋ ರಿಕ್ಷಾ 

ಚಾಲನೆ ಸ್ಥಿತಿಯಲ್ಲಿಲ್ಲ 
ಹಸಿರು ಬಣ್ಣದ ಹಳೆಯ ಬಜಾಜ್ 
- ಚೇತಕ್ ಸ್ಕೂಟರ್ ಚಾಲನೆ 

ಸ್ಥಿತಿಯಲ್ಲಿಲ್ಲ 
ಗ್ರೇ ಬಣ್ಣದ ಹಳೆಯ ಬಜಾಜ್ 
ಚೇತಕ್ ಸ್ಕೂಟರ್ ಚಾಲನೆ 

ಸ್ಥಿತಿಯಲ್ಲಿಲ್ಲ 


4295 


KA -05 


ಪೆಟಿಷನ್ ನಂ . 

171 / 13 


743 


06F93G 44029 


| 06E93F 74236 


K -4550 


R .N .I. No. KARBIL /2001/47147 POSTAL REGN . No . RNP /KA /BGS/2202/2014- 16 
Licensed to post without prepayment WPP No . 297 


೩೯೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ಕ್ರಸಂ. 


ಪೆಟಿಷನ್ ನಂ . 


ಪಿ . ಎಫ್ . 

ನಂ . 


ವಾಹನದ ಟೈಪ್ 


ರಿಜಿಸ್ಟ್ರೇಷನ್ ನಂ . 


ಛಾಸ್ಪಿ ನಂ . 


ಇಂಜಿನ್ ನಂ . 


ಪೆಟಿಷನ್ ನಂ . 

17203 


75 /13 


KA- 04 
S -906 


06FBCJ 52959 


35MBCJ 
66132 


ಹಸಿರು ಬಣ್ಣದ ಹಳೆಯ ಬಜಾಜ್ 
- ಚೇತಕ್ ಸ್ಕೂಟರ್ ಚಾಲನೆ | 

_ ಸ್ಥಿತಿಯಲ್ಲಿಲ್ಲ 
ಕಂದು ಬಣ್ಣದ ಹಳೆಯ ಟಿವಿಎಸ್ 
ಎಕ್ಸ್ಎಲ್ 50 ಚಾಲನೆ ಸ್ಥಿತಿಯಲ್ಲಿಲ್ಲ 


CAX 


ಪೆಟಿಷನ್ ನಂ . 

173 /13 


7613 


2247 


ಪೆಟಿಷನ್ ನಂ . 

174 /13 


7713 


CKA 
5553 


ಇಂಜಿನ್ 
ಛಾಸ್ಸಿ ನಂಬರ್ 

ನಂಬರ್‌ ಕಂಡು 
ಕಂಡು ಬರುತ್ತಿಲ್ಲ 

ಬರುತ್ತಿಲ್ಲ 

ಇಂಜಿನ್ 
A911F 316486 | ನಂಬರ್ ಕಂಡು 

ಬರುತ್ತಿಲ್ಲ 

ಇಂಜಿನ್ 
06F95L 46097 ನಂಬರ್‌ ಕಂಡು 

ಬರುತ್ತಿಲ್ಲ 

ಇಂಜಿನ್ 
06F93G 49880 | ನಂಬರ್‌ ಕಂಡು 

ಬರುತ್ತಿಲ್ಲ 


ಪೆಟಿಷನ್ ನಂ . 

17803 


78 /13 


ಹಸಿರು ಬಣ್ಣದ ಹಳೆಯ ಟಿವಿಎಸ್ 
ಎಕ್ಸ್ಎಲ್ 50 ಚಾಲನೆ ಸ್ಥಿತಿಯಲ್ಲಿಲ್ಲ 
ಹಸಿರು ಬಣ್ಣದ ಹಳೆಯ ಬಜಾಜ್ 
- ಚೇತಕ್ ಸ್ಕೂಟರ್‌, ಚಾಲನೆ 

ಸ್ಥಿತಿಯಲ್ಲಿಲ್ಲ. 
ಹಸಿರು ಬಣ್ಣದ ಹಳೆಯ ಬಜಾಜ್ 
ಚೇತಕ್ ಸ್ಕೂಟರ್‌, ಚಾಲನೆ 

ಸ್ಥಿತಿಯಲ್ಲಿಲ್ಲ 
ಸಿಲ್ವರ್ ಬಣ್ಣದ ಹಳೆಯ ಹೀರೋ 
ಪುಕ್ , ಚಾಲನೆ ಸ್ಥಿತಿಯಲ್ಲಿಲ್ಲ 


KA -02 
Q -9774 


ಪೆಟಿಷನ್ ನಂ . 

179 /13 


79 /13 


ರಿಜಿಸ್ಟ್ರೇಷನ್ 

ನಂಬರ್‌ 
ಇರುವುದಲ್ಲ 
KA- 04 
E - 3177 


ಪೆಟಿಷನ್ ನಂ . 

18003 


80 /13 


CA30290 


30624 


ಪೆಟಿಷನ್ ನಂ . 

181 /13 


8113 


ನೀಲಿ ಬಣ್ಣದ ಹಳೆಯ ಟಿವಿಎಸ್ 
ಚಾಂಪ್, ಚಾಲನೆ ಸ್ಥಿತಿಯಲ್ಲಿಲ್ಲ 


CNK 
1991 


D808F 087594 


KA- 01 


ಪೆಟಿಷನ್ ನಂ . 
1823 


ಹಸಿರು ಬಣ್ಣದ ಹಳೆಯ ಟಿವಿಎಸ್ 
ಎಕ್ಸ್ಎಲ್ 50 ಚಾಲನೆ ಸ್ಥಿತಿಯಲ್ಲಿಲ್ಲ 


82 /13 


ಇಂಜಿನ್ 
ನಂಬರ್‌ ಕಂಡು 
ಬರುತ್ತಿಲ್ಲ 

ಇಂಜಿನ್ 
ನಂಬರ್‌ ಕಂಡು 
ಬರುತ್ತಿಲ್ಲ. 
E30DM 
061760 


ಛಾಸ್ಸಿ ನಂಬರ್ 
ಕಂಡು ಬರುತ್ತಿಲ್ಲ 


R -7638 


KA -15 


ಪೆಟಿಷನ್ ನಂ . 

18313 


8303 


C3001 062253 


E -2912 


13 


8413 


MD2DDD 
ZZZPWA 09817 


DUMBPA 
71846 


ಪೆಟಿಷನ್ ನಂ . 

18413 
ಪೆಟಿಷನ್ ನಂ . 

248 /13 


KA -02 
EZ -4301 

KA- 04 
EU-456 


14 


| 


88 /13 


ME4JF 112K 
78053243 


JF11E 
6060649 


KA-02 


15 


ಪೆಟಿಷನ್ ನಂ . 

24913 


8903 


NJFM 023862 


0197471 ERM 


ಕೆಂಪು ಬಣ್ಣದ ಹಳೆಯ ಬಜಾಜ್ 
ಕವಾಸಕಿ, ಚಾಲನೆ ಸ್ಥಿತಿಯಲ್ಲಿಲ್ಲ 
ಮೆಟಾಲಿಕ್ ಗೇ ಬಣ್ಣದ ಬಜಾಜ್ 

ಪ್ಲಾಟಿನಂ 
ಸಿಲ್ವರ್ ಬಣ್ಣದ ಹೋಂಡಾ ಡಿಯೋ 

ಸ್ಕೂಟರ್. 
ಬಿಳಿ ಬಣ್ಣದ ಹಳೆಯ ಕೈನೆಟಿಕ್ 
ಹೋಂಡಾ ಜಡ್ ಎಕ್ಸ್ ಸ್ಕೂಟರ್‌. 

ಚಾಲನೆ ಸ್ಥಿತಿಯಲ್ಲಿಲ್ಲ. 
ನೀಲಿ ಬಣ್ಣದ ಹಳೆಯ ಕೈನೆಟಿಕ್ 
ಹೋಂಡಾ ಸ್ಕೂಟರ್‌, ಚಾಲನೆ 

ಸ್ಥಿತಿಯಲ್ಲಿಲ್ಲ 
ಮಣ್ಣು ಬಣ್ಣದ ಹಳೆಯ ಕೈನೆಟಿಕ್ 
ಹೋಂಡಾ ಸ್ಕೂಟರ್‌, ಚಾಲನೆ 

ಸ್ಥಿತಿಯಲ್ಲಿಲ್ಲ 
ಕಪ್ಪು ಬಣ್ಣದ ಹೋಂಡಾ ಆಕ್ಟಿವ 


EB -784 


ಪೆಟಿಷನ್ ನಂ . 

25003 


9013 


KA - 03 
K - 2782 


ಛಾಸ್ಸಿ ನಂಬರ್ 
ಕಂಡು ಬರುತ್ತಿಲ್ಲ 


397902 NIEJL 


ಪೆಟಿಷನ್ ನಂ . 

251 / 3 


91 /13 


CKS 
3066 


ಛಾಸ್ಸಿ ನಂಬರ್ 
ಕಂಡು ಬರುತ್ತಿಲ್ಲ 


081235 NIEE 


JF08E 


18 


ಪೆಟಿಷನ್ ನಂ . 

25203 


9213 


ME4JF 086H 
18009681 


ಸ್ಕೂಟರ್. 


_ 0009739 


KA- 05 
EF - 3061 
ರಿಜಿಸ್ಟ್ರೇಷನ್ 

ನಂಬರ್‌ 
ಇರುವುದಲ್ಲ 


ಪೆಟಿಷನ್ ನಂ . 

55203 


10413 


ಕಪ್ಪು ರಾಯಲ್ ಎನ್‌ಫೀಲ್ಡ್ 
ಬುಲೆಟ್ -350 ಮೋಟಾರ್ ಸೈಕಲ್ 


OB5197F 


OB5197F 


7ನೇ ಅಪರ ಮುಖ್ಯ ಮಹಾನಗರ 

ದಂಡಾಧಿಕಾರಿಗಳು , 
ಬೆಂಗಳೂರು ನಗರ . 


PR. 668 


ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 

೩೯೪೯ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 507 ಎಲ್‌ಜಿಬಿ 2013 ಬೆಂಗಳೂರು,ದಿನಾಂಕ:29.09.2014 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ ( 1) ನೇ ಉಪ - ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಧಿಸೂಚನೆ ಸಂಖ್ಯೆ: ಎಲ್‌ಎನ್‌ಡಿ/ ಸಿಆರ್:120 /10 - 11 
ದಿನಾಂಕ 08 /12 / 2011 ರ ಮೂಲಕ ಪ್ರಕಟಿಸಲಾದ ಈ ಕೆಳಕಂಡ ಬಿ - ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂಬ ಕುರಿತಂತೆ 
ಜಿಲ್ಲಾಧಿಕಾರಿ , ಬೆಂಗಳೂರು ಜಿಲ್ಲೆ ರವರ ವರದಿ ಪರಿಶೀಲಿಸಿದ ತರುವಾಯ ಸದರಿ ಸರ್ಕಾರಿ ಬಿ - ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ 
ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಸರ್ಕಾರ ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 


ಜಮೀನು ಇರುವ ಗ್ರಾಮ 


ತಾಲ್ಲೂಕು 


ಜಿಲ್ಲೆ 
ಸರ್ವೆ ನಂಬರ್ 


ಉತ್ತರಹಳ್ಳಿ ಹೋಬಳಿ, ತುರಹಳ್ಳಿ ಗ್ರಾಮ 
ಬೆಂಗಳೂರು ದಕ್ಷಿಣ ತಾಲ್ಲೂಕು 
ಬೆಂಗಳೂರು ಜಿಲ್ಲೆ 
ಸ. ನಂ . 61 ರಲ್ಲಿ 0 - 05 ಗುಂಟೆ , 
397 ರಲ್ಲಿ 0 - 03 ಗುಂಟೆ, 


59 /3 ರಲ್ಲಿ 0 - 01 ಗುಂಟೆ, 


61 /3 ರಲ್ಲಿ 0 -01 ಗುಂಟೆ 
- ಒಟ್ಟು 0.10 ಗುಂಟೆ ಬಿ - ಖರಾಬು ಜಮೀನು 


ಸದರಿ ಭಾಗದ ವರ್ಣನೆ 
ಸರಿಸುಮಾರು ವಿಸ್ತೀರ್ಣ 


ಕಾಲುದಾರಿ ಮತ್ತು ಕಲ್ಲುಮರಟಿ ಬಿ - ಖರಾಬ್ ಜಮೀನು 
ಒಟ್ಟು 0 -10 ಗುಂಟೆ 


ಮೇರೆಗಳು 


ಸ. ನಂ .: 61/1 ರಲ್ಲಿ 0 - 05 ಗುಂಟೆ “ಕಲ್ಲುಮರಟಿ ಬಿ - ಖರಾಬಿಗೆ ಚಕ್ಕುಬಂದಿ 
ಪೂರ್ವಕ್ಕೆ: ಕೆ.ಪಿ.ಕಮಲಮ್ಮ ನವರ ಜಮೀನು 
ಪಶ್ಚಿಮಕ್ಕೆ: ಬಿಡಿಎ ಬಡಾವಣೆ 
ಉತ್ತರಕ್ಕೆ: ಬಿಡಿಎ ಬಡಾವಣೆ & ಕೆ. ಪಿ.ಕಮಲಮ್ಮ ನವರ ಜಮೀನು ಸ. ನಂ .60 /2 
ದಕ್ಷಿಣಕ್ಕೆ: ಸ. ನಂ .620 ಅರ್ಜಿದಾರರ ಜಮೀನು 


ಸ. ನಂ .: 3971 ರಲ್ಲಿ 0 - 03 ಗುಂಟೆ ಕಾಲುದಾರಿ ಗೆ ಚಕ್ಕುಬಂದಿ 
ಪೂರ್ವಕ್ಕೆ: ಸ. ನಂ .39/2 ಅರ್ಜಿದಾರರ ಜಮೀನು 
ಪಶ್ಚಿಮಕ್ಕೆ: ಬಿಡಿಎ ಬಡಾವಣೆ 
ಉತ್ತರಕ್ಕೆ: ಸ. ನಂ .62 / ಅರ್ಜಿದಾರರ ಜಮೀನು 
ದಕ್ಷಿಣಕ್ಕೆ: ಬಿಡಿಎ ಬಡಾವಣೆ 


ಸ. ನಂ .: 59 /3 ರಲ್ಲಿ 0 - 01 ಗುಂಟೆ ಕಾಲುದಾರಿ ಗೆ ಚಕ್ಕುಬಂದಿ 
ಪೂರ್ವಕ್ಕೆ : ಬಿಡಿಎ ಬಡಾವಣೆ 
ಪಶ್ಚಿಮಕ್ಕೆ: ಸ. ನಂ .59 /2 ಅರ್ಜಿದಾರರ ಜಮೀನು 
ಉತ್ತರಕ್ಕೆ : ಬಿಡಿಎ ಬಡಾವಣೆ 
ದಕ್ಷಿಣಕ್ಕೆ: ಬಿಡಿಎ ಬಡಾವಣೆ 


೩೯೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ಸ. ನಂ .: 61/3 ರಲ್ಲಿ 0 -01 ಗುಂಟೆ ಕಾಲುದಾರಿ ಗೆ ಚಕ್ಕುಬಂದಿ 
ಪೂರ್ವಕ್ಕೆ: ಬಿಡಿಎ ಬಡಾವಣೆ 
ಪಶ್ಚಿಮಕ್ಕೆ: ಸ. ನಂ . 61 /2 ಅರ್ಜಿದಾರರ ಜಮೀನು 
ಉತ್ತರಕ್ಕೆ: ಬಿಡಿಎ ಬಡಾವಣೆ 
ದಕ್ಷಿಣಕ್ಕೆ : ಬಿಡಿಎ ಬಡಾವಣೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂಮಂಜೂರಾತಿ -1) 


PR-702 
SC- 100 


ಜಲ ಸಂಪನ್ಮೂಲ ಇಲಾಖೆ 

ಜ್ಞಾಪನಾ ಪತ್ರ 
ಸಂ : ಜಸಅ/ ಇಎಸ್ ಕ್ಯೂ - 1/ ವಾ . ಚಾ ./ ಅ. ಗೈ . ಹಾ ./ ದಂಡನೆ/ 2013 - 14 / 1350 ದಿನಾಂಕ: 31 .07.2013. 
ವಿಷಯ : ಶ್ರೀ ಟಿ.ಆರ್. ಮುನಿರಾಜು, ವಾಹನ ಚಾಲಕರು, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಕೃಷ್ಣಾ ಕೋಶ, 

ನವದೆಹಲಿ , ಇವರ ಅನಧಿಕೃತ ಗೈರು ಹಾಜರಿ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ: 1. ಸರ್ಕಾರದ ಆದೇಶ ಸಂ : ಜಸಂಇ/307 /ಸೇಇಸಿ/ 05 , ಬೆಂಗಳೂರು, ದಿ: 23 .12.2005 . 

2. ಮುಖ್ಯ ಇಂಜಿನಿಯರ್, ಜ. ಸಂ . ಅ. ಸಂಸ್ಥೆ , ಬೆಂಗಳೂರು, ಇವರ ಜ್ಞಾಪನಾ ಪತ್ರ ಸಂ : 

ಜಸಅ/ 07/ ಇಎಸ್‌ಎಂ/ 2010, ದಿನಾಂಕ: 30 .11 .2010 . 
3. ಈ ಕಛೇರಿ ಕಾರಣ ಕೇಳುವ ನೋಟೀಸ್ ಸಂ : ಜಸಅ / ಇಎಸ್‌ಕ್ಯೂ -1 ವಾ . ಚಾ / ಇ. ವಿ./2011 - 12 

ದಿನಾಂಕ: 18.05.2012 . 
4 . ಈ ಕಛೇರಿ ಜ್ಞಾಪನಾ ಪತ್ರ ಸಂ : ಜಸಅ/ ಇಎಸ್‌ಕ್ಯೂ - 1 ವಾ . ಚಾ / ಇ. ವಿ./2012 - 13, 

ದಿನಾಂಕ: 30. 08. 2012 . 

ವಿಚಾರಣಾಧಿಕಾರಿಗಳ ಪತ್ರ ದಿನಾಂಕ : 28.05 .2013. 
6. ಈ ಕಛೇರಿ 2ನೇ ಕಾರಣ ಕೇಳುವ ನೋಟೀಸ್ ಸಂ : ಜಸಅ/ ಇಎಸ್‌ಕ್ಯೂ - ವಾ . ಚಾ / ಇ. ವಿ. ವ./ 

2013 - 14 , ದಿನಾಂಕ: 11 .06 .2013. 
7 . ಆಪಾದಿತರು ಸಲ್ಲಿಸಿರುವ ಲಿಖಿತ ಹೇಳಿಕೆ ದಿನಾಂಕ: 08.07.2013. 


ಪ್ರಸ್ತಾವನೆ : 

ಉಲ್ಲೇಖ (1) ರ ಸರ್ಕಾರಿ ಆದೇಶದಲ್ಲಿ ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆಯ ನವದೆಹಲಿಯ ಕೃಷ್ಣಾ ಜಲಕೋಶಕ್ಕೆ ಮೂರು ವಾಹನ ಚಾಲಕರ 
ಹುದ್ದೆಗಳನ್ನು ಸೃಜಿಸಲಾಗಿದೆ. ಈ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಸಂ : ಜಸಂಅ/ ಆರಿಇಸಿ/ ವಾಚಾ/ನೇಮಕಾತಿ/06 -07 ದಿ: 17.03.2007ರಲ್ಲಿ 
ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸದರಿ ಅಧಿಸೂಚನೆಗನುಗುಣವಾಗಿ ಶ್ರೀ ಟಿ.ಆರ್. ಮುನಿರಾಜು ಇವರು ಪರಿಶಿಷ್ಟ ಜಾತಿಗೆ 
ಮೀಸಲಿದ್ದ ವಾಹನ ಚಾಲಕರ ಹುದ್ದೆಗೆ ಆಯ್ಕೆಯಾಗಿ ಉಲ್ಲೇಖ ( 2) ರ ಈ ಕಛೇರಿ ಜ್ಞಾಪನ ಪತ್ರದಲ್ಲಿ ನವದೆಹಲಿಯ ಕೃಷ್ಣಾ ಜಲಕೋಶದ ವಾಹನ 
ಚಾಲಕರ ಹುದ್ದೆಗೆ ನೇಮಕಗೊಂಡು ದಿನಾಂಕ 06.12 .2010 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 


- ಸದರಿಯವರು ದಿನಾಂಕ: 06.12 .2010 ರಿಂದ 20.08 .2011 ರವರೆಗೆ ಕರ್ತವ್ಯನಿರ್ವಹಿಸಿ 22 .08.2011 ರಿಂದ 30. 08.2011 ರವರೆಗೆ 9 ದಿನಗಳ 
ಗಳಿಕೆ ರಜೆಯನ್ನು ವೈಯಕ್ತಿಕ ಕಾರಣದ ಮೇರೆಗೆ ಮಂಜೂರು ಮಾಡಲು ರಜಾ ಅರ್ಜಿ ಸಲ್ಲಿಸಿ ರಜೆಯ ಮೇಲೆ ತೆರಳಿರುತ್ತಾರೆ. ನಂತರ ಅವರು ಕೋರಿದ 
ರಜಾ ಅವಧಿ ಮುಗಿದ ನಂತರ ಕರ್ತವ್ಯಕ್ಕೆ ಹಾಜರಾಗದೆ ಗೈರುಹಾಜರಾಗಿರುತ್ತಾರೆ. 

ಸದರಿಯವರು ದಿನಾಂಕ: 06.12 .2010 ರಿಂದ 2 ವರ್ಷಗಳ ಪರಿವೀಕ್ಷಣಾವಧಿಯಲ್ಲಿರುವಾಗ 06.12 .2010 ರಿಂದ 20 . 08 .2011 ರವರೆಗೆ 
ಕೇವಲ 8 ತಿಂಗಳು 16ದಿನಗಳು ಮಾತ್ರ ಕರ್ತವ್ಯನಿರ್ವಹಿಸಿದ್ದು, ಪರಿವೀಕ್ಷಣಾವಧಿಯನ್ನು ಪೂರ್ಣಗೊಳಿಸುವ ಪೂರ್ವದಲ್ಲಿಯೇ ಅನಧಿಕೃತ 
ಗೈರುಹಾಜರಾಗಿರುವುದರಿಂದ ಕೃಷ್ಣಾ ಜಲಕೋಶದ ದೈನಂದಿನ ಕೆಲಸಗಳಿಗೆ ತೊಂದರೆ ಉಂಟಾದ ಕಾರಣ ಉಲ್ಲೇಖ (3) ರಲ್ಲಿ ಈ ಕಛೇರಿಯಿಂದ ದಿನಾಂಕ: 
18.05.2012ರಲ್ಲಿ ಕಾರಣ ಕೇಳುವ ನೋಟೀಸನ್ನು ದೋಷಾರೋಪಣ ಪಟ್ಟಿಯೊಂದಿಗೆ ಆಪಾದಿತರಿಗೆ ಜಾರಿ ಮಾಡಲಾಯಿತು. 

ಆಪಾದಿತರು ತಮ್ಮ ಮೇಲಿನ ಆಪಾದನೆಗಳನ್ನು ಒಪ್ಪಿಕೊಳ್ಳದೆ ಇದ್ದುದರಿಂದ ಪ್ರಕರಣದ ಸತ್ಯಾಸತ್ಯತೆ ತಿಳಿಯುವ ಸಲುವಾಗಿ ಸಿ.ಸಿ.ಎ . ನಿಯಮ 11 ರ 
ಮೇರೆಗೆ ಇಲಾಖಾ ವಿಚಾರಣೆ ನಡೆಸಲು ತೀರ್ಮಾನಿಸಿ, ಉಲ್ಲೇಖ (4 ) ರ ಈ ಕಛೇರಿ ಜ್ಞಾಪನಾ ಪತ್ರದಲ್ಲಿ ನಿವೃತ್ತ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಲಾಯಿತು. ವಿಚಾರಣಾಧಿಕಾರಿಗಳು ಸದರಿ ಪ್ರಕರಣದ ಬಗ್ಗೆ ಸಮಗ್ರವಾಗಿ ಇಲಾಖಾ ವಿಚಾರಣೆ ನಡೆಸಿ ಉಲ್ಲೇಖ 
(5) ರಲ್ಲಿ ವಿಚಾರಣಾ ವರದಿಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


೩೯೫೧ 


ವಿಚಾರಣಾ ವರದಿಯನ್ನು ಅವಲೋಕಿಸಿದಾಗ, ಅದರಲ್ಲಿ ವಿಚಾರಣಾಧಿಕಾರಿಗಳು “ ಆಪಾದಿತನ ಪ್ರತಿರಕ್ಷಾ ಹೇಳಿಕೆಯಲ್ಲಿ ಅಳವಡಿಸಿಕೊಂಡಿರುವ 
ಅಂಶಗಳು ಅಂಗೀಕಾರ್ಹವಲ್ಲವೆಂದು, ಆಪಾದಿತನು ಯಾವುದೇ ರೀತಿಯ ರಜೆಗೆ ಅರ್ಹನಲ್ಲವೆಂದು, ನವದೆಹಲಿಯಿಂದ ಬೆಂಗಳೂರಿಗೆ ವರ್ಗಾವಣೆ ಹೊಂದಲು 
ಪತ್ನಿಯ ಮೂಲಕ ಪ್ರಯತ್ನಿಸಿರುತ್ತಾನೆಂದು ತಿಳಿಸುತ್ತಾ , ಈ ಕೃತ್ಯಗಳು ಆಪಾದಿತನ ಅಶಿಸ್ತನ್ನು ಮತ್ತು ದುರ್ನಡತೆಯನ್ನು ತೋರಿಸಿರುತ್ತಾರೆಂದು ವರದಿ ಮಾಡುತ್ತಾ 
ಶಿಸ್ತು ಪ್ರಾಧಿಕಾರಿಯು ಆಪಾದಿತನ ಮೇಲೆ ಮಾಡಿದ ಆರೋಪಗಳು ಸಾಬೀತಾಗುತ್ತವೆಂದು ತಿಳಿಸಿರುತ್ತಾರೆ , 
ವಿಚಾರಣಾ ವರದಿಯಲ್ಲಿ ಆಪಾದಿತರ ಮೇಲಿನ ಅನಧಿಕೃತ ಗೈರುಹಾಜರಿ ಆರೋಪ ಸಾಬೀತಾಗಿದ್ದರಿಂದ ಆಪಾದಿತರಿಗೆ ಉಲ್ಲೇಖ (6) ರಲ್ಲಿ 

ಗೆ 2ನೇ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಯಿತು. ಸದರಿ ನೋಟೀಸಿಗೆ ಆಪಾದಿತರು ಉಲ್ಲೇಖ ( 7) ರಲ್ಲಿ 
ಲಿಖಿತ ಹೇಳಿಕೆಯನ್ನು ಈ ಕಛೇರಿಗೆ ಸಲ್ಲಿಸಿದ್ದು ಅದರಲ್ಲಿ ಯಾವ ಹೊಸ ಅಂಶಗಳನ್ನು ಹಾಗೂ ದಾಖಲೆಗಳನ್ನು ಪ್ರಸ್ತಾಪಿಸದೇ ಹಿಂದೆ ಇಲಾಖಾ ವಿಚಾರಣಾ 
ಪೂರ್ವದಲ್ಲಿ ಮತ್ತು ಸಮಯದಲ್ಲಿ ಪ್ರಸ್ತಾಪಿಸಲಾದ ಅಂಶಗಳೇ ಆಗಿರುತ್ತವೆ. ಅಲ್ಲದೇ ಆಪಾದಿತರು ಇದುವರೆವಿಗೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಅವರು 
ಈಗಲೂ ಸಹ ದೆಹಲಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಬಗ್ಗೆ ಇಚ್ಛೆ ವ್ಯಕ್ತಪಡಿಸಿರುವುದಿಲ್ಲ. ಆದ್ದರಿಂದ ಶ್ರೀ ಟಿ.ಆರ್. ಮುನಿರಾಜು, ವಾಹನ ಚಾಲಕರು, ಇವರ 
ಅನಧಿಕೃತ ಗೈರುಹಾಜರಿ ಸಂಬಂಧ ವಿಚಾರಣಾಧಿಕಾರಿಗಳು ನೀಡಿರುವ ವರದಿಯನ್ನು ಒಪ್ಪಿಕೊಂಡು ಸೂಕ್ತ ದಂಡನೆ ವಿಧಿಸಲು ತೀರ್ಮಾನಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ ಟಿ . ಆರ್. ಮುನಿರಾಜು, ವಾಹನ ಚಾಲಕರು, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ , 
ಕೃಷ್ಣಾ ಕೋಶ, ನವದೆಹಲಿ, ಇವರು ದಿನಾಂಕ 22 .08.2011 ರಿಂದ ಈವರೆಗೆ ಕರ್ತವ್ಯಕ್ಕೆ ಹಾಜರಾಗದೇ ಅನಧಿಕೃತ ಗೈರು ಹಾಜರಾಗಿರುವುದು 
ಸಾಬೀತಾಗಿರುವುದರಿಂದ ವಿಚಾರಣಾಧಿಕಾರಿಗಳು ನೀಡಿರುವ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು, ಕೆ.ಸಿ.ಎಸ್ ( ಸಿ. ಸಿ. ಎ.) ನಿಯಮಗಳು 1957ರ ನಿಯಮ 
8 (vii) ರ ಅನ್ವಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ “ ಮುಂದಿನ ಉದ್ಯೋಗಕ್ಕೆ ಅನರ್ಹತೆಯಾಗದ ಹಾಗೆ ಸೇವೆಯಿಂದ ತೆಗೆದು ಹಾಕುವ 
ದಂಡನೆ ” ಯನ್ನು ವಿಧಿಸಲಾಗಿದೆ. 

ಜಿ. ಗುರುಪ್ರಸಾದ್ 
PR -587 

ಶಿಸ್ತು ಪ್ರಾಧಿಕಾರಿ ಹಾಗೂ ಮುಖ್ಯ ಇಂಜಿನಿಯರ್, 
SC - 05 

ಜ. ಸಂ .ಅ.ಸಂಸ್ಥೆ , ಬೆಂಗಳೂರು-9 
ಜಲ ಸಂಪನ್ಮೂಲ ಇಲಾಖೆ 

ಜ್ಞಾಪನಾ ಪತ್ರ 
ಸಂಖ್ಯೆ : ಜಸಂಅಸಂ/ ಇಎಸ್‌ಕ್ಯೂ -1/ ದ್ವಿ. ದ.ಸ./ ಸ.ಸೇ .ವಜಾ./ 2013 - 14 / 1048 ದಿನಾಂಕ: 06.07.2013 . 
ವಿಷಯ : ಶ್ರೀ ಸಚ್ಚಿದಾನಂದಮೂರ್ತಿ, ದ್ವಿ.ದ.ಸ. ಜ. ಸಂ .ಅ.ಸಂಸ್ಥೆ, (ಜಿಯೋಮ್ಯಾಟಿಕ್ ಕೇಂದ್ರ), ಬೆಂಗಳೂರು, 

ಇವರ ಅನಧಿಕೃತ ಗೈರು ಹಾಜರಿ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ: 1) ನಿರ್ದೇಶಕರು, ಜಿಯೋಮ್ಯಾಟಿಕ್ ಕೇಂದ್ರ, ಜ. ಸಂ . ಅ.ಸಂಸ್ಥೆ , ಬೆಂಗಳೂರು ಇವರ ಆಂತರಿಕಿಟಿಪ್ಪಣಿ 

ಸಂ : ಮುಇ೦ / ಜಸಂಅಸಂ/ ಜಿ . ಕೇಂ ./ ಸಿಬ್ಬಂದಿ/ರಜೆ/ 2011 -12 /1412 , ದಿ: 23.11.2011. 
2) ಈ ಕಛೇರಿಯಿಂದ ಜಾರಿ ಮಾಡಲಾದ ಕಾ .ಕೆ .ನೋಟೀಸ್ ಸಂ : ಜಸಅ / ಇಎಸ್‌ಕ್ಯೂ 
- 1/ ದ್ವಿದಸ / ಇ. ವಿ . / 1 - 12 , ದಿ : 26. 04 .2012 . 
3) ಆಪಾದಿತರ ಲಿಖಿತ ಹೇಳಿಕೆ ದಿ: 21.05.2012. 
4) ಈ ಕಛೇರಿ ಜ್ಞಾಪನಾ ಪತ್ರ ಸಂ : ಜಸಅ/ ಇಎಸ್‌ - 1 / ದ್ವಿ . ದ . ಸ ./ ಇ. ವಿ ./2012 - 13 , 

ದಿ : 09.08.2012 ಹಾಗೂ ತಿದ್ದುಪಡಿ ಆದೇಶ ದಿ: 12.10. 2012 
ವಿಚಾರಣಾಧಿಕಾರಿಗಳ ಪತ್ರ ಸಂ : ಅಅ/ ಮಾ ಮತ್ತು ಇ /ಕಾಇಂ - 1/ ಇಲಾಖಾ ವಿಚಾರಣಾ 

ವರದಿ /12 - 13 / 784 , ದಿ : 01.03 .2013. 
6) ಈ ಕಛೇರಿಯಿಂದ ಜಾರಿ ಮಾಡಲಾದ 2ನೇ ಕಾ .ಕೆ .ನೋಟೀಸ್ ಸಂ : ಜಸಅ / ಇಎಸ್‌ಕ್ಯೂ - 1/ 

ದ್ವಿದಸ / ಇ. ವಿ. ವ/2012 -13, ದಿ: 25.03.2013. 


ಪ್ರಸ್ತಾವನೆ 


ಶ್ರೀ ಸಚ್ಚಿದಾನಂದಮೂರ್ತಿ , ದ್ವಿ. ದ.ಸ. ಜ . ಸಂ . ಅ. ಸಂಸ್ಥೆ (ಜಿಯೋಮ್ಯಾಟಿಕ್ ಕೇಂದ್ರ, ಬೆಂಗಳೂರು, ಇವರು ದಿ : 05.07.2011 ರಲ್ಲಿ ಅರ್ಜಿ ಸಲ್ಲಿಸಿ 
ಅದರಲ್ಲಿ ದಿ: 05.07.2011 ರಿಂದ 08 .07 .2011 ರವರೆಗೆ ವೈಯಕ್ತಿಕ ಕಾರಣಕ್ಕಾಗಿ 4 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡುವಂತೆ ಕೋರಿ 
ರಜೆಯ ಮೇಲೆ ತೆರಳಿದವರು ರಜೆಯ ಅವಧಿ ಮುಗಿದ ನಂತರವೂ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿರುತ್ತಾರೆ. ಈ ಬಗ್ಗೆ ಕಛೇರಿಯಿಂದ 
ಕೂಡಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಹಲವಾರು ಮೆಮೋಗಳನ್ನು ದಾಖಲೆಗಳಲ್ಲಿ ಲಭ್ಯವಿರುವ ಅವರ ವಾಸದ ವಿಳಾಸಗಳಿಗೆ ನೋಂದಣಿ ಅಂಚೆ 
ಮುಖಾಂತರ ಕಳುಹಿಸಲಾಯಿತು. ಆದರೆ ಸದರಿ ನೋಟೀಸ್‌ಗಳು “ No Such person in the address hence returned ”, “ಅನ್‌ಕ್ಷೆಮ್” 
ಎಂಬ ಷರಾದೊಂದಿಗೆ ಕಛೇರಿಗೆ ವಾಪಸ್ ಬಂದಿರುತ್ತದೆ. ತದನಂತರ ಉಲ್ಲೇಖ ( 2) ರಲ್ಲಿ, ಕೆ.ಸಿ . ಎಸ್. ( ಸಿ.ಸಿ. ಎ.) ನಿಯಮಾವಳಿಗಳ ಪ್ರಕಾರ 
ದೋಷಾರೋಪಣ ಪಟ್ಟಿ ಅನುಬಂಧ 1 ರಿಂದ 4 ರೊಂದಿಗೆ ಕಾರಣ ಕೇಳುವ ನೋಟೀಸ್ ಹೊರಡಿಸಿ ಸದರಿ ವಿಳಾಸಗಳಿಗೆ ನೋಂದಣಿ ಅಂಚೆ 
ಮುಖಾಂತರ ರವಾನಿಸಲಾಯಿತು. ಅದೂ ಸಹ ಮೇಲ್ಕಂಡ ಷರಾದೊಂದಿಗೆ ವಾಪಸ್ ಬಂದಿರುತ್ತದೆ. ತದನಂತರ ಅಪಾದಿತರು ದಿ: 09 .05 .2012 ರಲ್ಲಿ 
ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಪ್ರಯುಕ್ತ ಅದೇ ದಿನ ಸದರಿ ಕಾರಣ ಕೇಳುವ ನೋಟೀಸನ್ನು ಆಪಾದಿತರಿಗೆ ಜಾರಿ ಮಾಡಲಾಗಿದೆ. 


| R .N .I. No. KARBIL /2001/47147 POSTAL REGN . No . RNP /KA/ BGS/2202/2014 - 16 

Licensed to post without prepayment WPP No . 297 
೩೯೫೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೧೬ , ೨೦೧೪ 


ಭಾಗ ೩ 


ಉಲ್ಲೇಖ ( 3) ರಲ್ಲಿ ಆಪಾದಿತರು ಸದರಿ ಕಾರಣ ಕೇಳುವ ನೋಟೀಸಿಗೆ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿದ್ದು , ಅದರಲ್ಲಿ ಅವರು ನೀಡಿರುವ ಕಾರಣವು 
ತೃಪ್ತಿಕರ ಹಾಗೂ ಸಮಂಜಸವೆನಿಸದೇ ಇರುವುದರಿಂದ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಕೆ.ಸಿ.ಎಸ್.( ಸಿಸಿಎ) ನಿಯಮ 11ರ ಅನುಸಾರ 
ಇಲಾಖಾ ವಿಚಾರಣೆ ನಡೆಸಲು ಉದ್ದೇಶಿಸಿ, ಉಲ್ಲೇಖ (4) ರ ಈ ಕಛೇರಿ ಜ್ಞಾಪನಾ ಪತ್ರದಲ್ಲಿ ಶ್ರೀ ಹೆಚ್.ಎಸ್. ಮೋಹನ್ , ಕಾರ್ಯಪಾಲಕ ಇಂಜಿನಿಯರ್, 
ಉಸ್ತುವಾರಿ ಮತ್ತು ಮೌಲ್ಯಮಾಪನ, ಬಸವ ಭವನ, ಬೆಂಗಳೂರು, ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ, ಶ್ರೀ ಗಂಗಯ್ಯ , ನಿಬಂಧಕರು, ಹೈಡ್ರಾಲಜಿ ಮತ್ತು 
ಕೇಂದ್ರ ಯಾಂತ್ರಿಕ ಸಂಸ್ಥೆ, ಬೆಂಗಳೂರು, ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ವಿಚಾರಣಾಧಿಕಾರಿಗಳು ಪ್ರಕರಣದ ಸಮಗ್ರ 
ವಿಚಾರಣೆ ನಡೆಸಿ ಉಲ್ಲೇಖ (5) ರಲ್ಲಿ ವಿಚಾರಣಾ ವರದಿಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ . 

ವಿಚಾರಣಾ ವರದಿಯನ್ನು ಅವಲೋಕಿಸಿದಾಗ, ಶಿಸ್ತು ಪ್ರಾಧಿಕಾರದ ಪರವಾಗಿ ಮಂಡನಾಧಿಕಾರಿಗಳು ಮಂಡಿಸಿದ ದಾಖಲೆಗಳು , ಸಾಕ್ಷಿದಾರರ ಹೇಳಿಕೆ 
ಹಾಗೂ ಆಪಾದಿತರ ಹೇಳಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆಪಾದಿತರಾದ ಶ್ರೀ ಸಚ್ಚಿದಾನಂದಮೂರ್ತಿ, ದ್ವಿ . ದ . ಸ . ಇವರು ದಿ: 05 . 07 .2011 ರಿಂದ 
08.07.2011 ರವರೆಗೆ ವೈಯಕ್ತಿಕ ಕಾರಣಗಳಿಗೆ ಪರಿವರ್ತಿತ ರಜೆ ಹಾಕಿ, ತದನಂತರ ದಿ: 08.05.2012 ರವರೆಗೆ ಕಛೇರಿ ಕೆಲಸಕ್ಕೆ ಅನಧಿಕೃತವಾಗಿ ಗೈರು 
ಹಾಜರಾಗಿರುವ ಆಪಾದನೆಯು ಸಾಬೀತಾಗಿದೆ ಎಂದು ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯಲ್ಲಿ ನಮೂದಿಸಿರುತ್ತಾರೆ. ಸದರಿಯವರು 
ದಿ: 09.05 .2012 ರಿಂದ 26 .09.2012 ರವರೆಗೆ ಕಾರ್ಯನಿರ್ವಹಿಸಿ ದಿ : 27.09.2012 ರಿಂದ ಈವರೆಗೆ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ. ಇವರಿಗೆ 
ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯಲು ಆಸಕ್ತಿ ಇಲ್ಲದೆ ಅನಧಿಕೃತ ಗೈರುಹಾಜರಾಗಿ ದುರ್ನಡತೆ ಎಸಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. 


ವಿಚಾರಣಾ ವರದಿಯಲ್ಲಿ ಆಪಾದಿತರ ಮೇಲಿನ ಅನಧಿಕೃತ ಗೈರುಹಾಜರಿ ಆರೋಪ ಸಾಬೀತಾಗಿದ್ದರಿಂದ ಆಪಾದಿತರಿಗೆ ಉಲ್ಲೇಖ ( 6) ರಲ್ಲಿ 
ವಿಚಾರಣಾ ವರದಿಯ ಪ್ರತಿಯೊಂದಿಗೆ 2ನೇ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಯಿತು. ಸದರಿ 
ನೋಟೀಸಿಗೆ ಆಪಾದಿತರು ನಿಗದಿತ ಅವಧಿಯಲ್ಲಿ ಯಾವುದೇ ಹೇಳಿಕೆಗಳನ್ನು ನೀಡಿರುವುದಿಲ್ಲ ಹಾಗೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಆದ್ದರಿಂದ, 
ಶ್ರೀ ಸಚ್ಚಿದಾನಂದಮೂರ್ತಿ, ದ್ವಿ. ದ.ಸ., ಇವರ ಅನಧಿಕೃತ ಗೈರುಹಾಜರಿ ಸಂಬಂಧ ವಿಚಾರಣಾಧಿಕಾರಿಗಳು ನೀಡಿರುವ ವರದಿಯನ್ನು ಒಪ್ಪಿಕೊಂಡು 
ಕೆ.ಸಿ . ಎಸ್.( ಸಿಸಿಎ) ನಿಯಮಾವಳಿಗಳು 1957 ರ ಪ್ರಕಾರ ಸೂಕ್ತ ದಂಡನೆ ವಿಧಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಸಚ್ಚಿದಾನಂದಮೂರ್ತಿ, ದ್ವಿ. ದ. ಸ. ಜ. ಸಂ . ಅ. ಸಂಸ್ಥೆ ( ಜಿಯೋಮ್ಯಾಟಿಕ್ ಕೇಂದ್ರ) 
ಬೆಂಗಳೂರು, ಇವರು ದಿ : 05.07.2011 ರಿಂದ 08.07. 02011 ರವರೆಗೆ ಮತ್ತು 27.09.2012 ರಿಂ 

ಗೆ ಮತ್ತು 27.09.2012 ರಿಂದ ಈವರೆಗೆ | 
ಹಾಜರಾಗಿರುವುದು ಸಾಬೀತಾಗಿರುವುದರಿಂದ ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು, ಕೆ.ಸಿ. ಎಸ್ . ( ಸಿ. ಸಿ. ಎ.) 
ನಿಯಮಗಳು 1957ರ ನಿಯಮ 8 ( viii) ರ ಅನ್ವಯ ಸದರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ “ಸಾಮಾನ್ಯವಾಗಿ ಮುಂದಿನ ಉದ್ಯೋಗಕ್ಕೆ 
ಅನರ್ಹತೆಯಾಗತಕ್ಕ ರೀತಿಯಲ್ಲಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಲಾಗಿದೆ. 


PR-588 
Sc - 05 


ಜಿ . ಗುರುಪ್ರಸಾದ್ 
ಶಿಸ್ತು ಪ್ರಾಧಿಕಾರಿ ಹಾಗೂ ಮುಖ್ಯ ಇಂಜಿನಿಯರ್, 

ಜ. ಸಂ . ಅ. ಸಂಸ್ಥೆ , ಬೆಂಗಳೂರು-9 


ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 | 


